WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ , ಫೆಬ್ರವರಿ ೨, ೨೦೧೨ ( ಮಾಘ ೧೩ , ಶಕ ವರ್ಷ ೧೯೩೩) | ಸಂಚಿಕೆ ೫ 

ಭಾಗ - ೨ | 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 

346 ಪೊಸಿಪ 2011 , ಬೆಂಗಳೂರು, ದಿನಾಂಕ: 29ನೇ ನವೆಂಬರ್ , 2011. 
ಶ್ರೀ . ಸುರೇಶ್ ಆರ್. ನಾಯ್ತು, ಡಿವೈ . ಎಸ್. ಪಿ ., ರಾಜ್ಯ ಗುಪ್ತವಾರ್ತೆ, ಕಾರವಾರ ರವರ ವರ್ಗಾವಣೆ ಸಂದರ್ಭದ ಅವಧಿಯನ್ನು ಈ 
ಕೆಳಕಂಡಂತೆ ಇತ್ಯರ್ಥಗೊಳಿಸಲಾಗಿದೆ. 

1) ದಿನಾಂಕ: 23 - 01 - 2010 ರಿಂದ 31 - 01 -2010 ರವರೆಗೆ ಸೇರುವಿಕೆ ಕಾಲ ( ಕ. ನಾ . ಸೇ . ನಿಯಮಗಳ ನಿಯಮ 76 ರನ್ವಯ ) 
2) ದಿನಾಂಕ: 01 - 02 - 2010 ರಿಂದ 24 - 02 - 2010 ರವರೆಗೆ 24 ದಿವಸಗಳ ಪರಿವರ್ತಿತ ರಜೆ ( ವೈದ್ಯಕೀಯ ಆಧಾರದ ಮೇಲೆ) 
(ಕ. ನಾ . ಸೇ ನಿಯಮಗಳ ನಿಯಮ 83 ರನ್ವಯ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1715 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು). 


ರ 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 223 ಸಾಇಸೇ 2011, ಬೆಂಗಳೂರು, ದಿನಾಂಕ: 03ನೇ ಡಿಸೆಂಬರ್ , 2011. 
ಸಾರಿಗೆ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ / ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅಧಿಕಾರಿ/ನೌಕರರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಕ್ಕೆ ಸ್ಥಳ 
ನಿಯುಕ್ತಿಗೊಳಿಸಿ / ವರ್ಗಾಯಿಸಿ ಆದೇಶಿಸಲಾಗಿದೆ. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು - ಶ್ರೀಯುತರಾದ 
ಕ್ರಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಹೆಸರು ಹಾಗೂ ವರ್ಗಾಯಿಸಿದ / ಸ್ಥಳ ನಿಯುಕ್ತಿಗೊಳಿಸಿದ ಪ್ರಾದೇಶಿಕ 
ಸಂಖ್ಯೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರಾಸಾ, ಕಛೇರಿ 

ಸಾರಿಗೆ ಕಛೇರಿ 
ಟಿ. ಎಸ್ .ನಿಂಗಣ್ಣನವರ , 

ಬಿಜಾಪುರ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು ) 
ವಿ . ಕೆ.ಹೇಮಾದ್ರಿ, ಬಿಜಾಪುರ 

ಬೆಳಗಾಂ 
ನೂರ್ ಮೊಹಮದ್ ಬಾಷ, 

ರಾಯಚೂರು (ಶ್ರೀ ಸಿದ್ಧಲಿಂಗೇಶ್ವರ ಇವರ ಜಾಗಕ್ಕೆ ) 
| ( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 

( ೧೧೩) 


೧೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ - ೨ 


ಸಿದ್ಧಲಿಂಗೇಶ್ವರ , ರಾಯಚೂರು 
5 | ಶಿವರಾಜ್ ಬಿ .ಪಾಟೀಲ್, 

( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 


| ಬಳ್ಳಾರಿ ( ಖಾಲಿ ಹುದ್ದೆ) 
ಜ್ಞಾನಭಾರತಿ, ಬೆಂಗಳೂರು 
( ಶ್ರೀ ಶಫಿ ಅಹಮದ್ ರವರ ನಿವೃತ್ತಿಯಿಂದ 
ತೆರವಾದ ಜಾಗಕ್ಕೆ ) 


ಕ್ರಮ 


ಹಿರಿಯ ಮೋಟಾರು ವಾಹನ ನಿರೀಕ್ಷಕರು - ಶ್ರೀಯುತರಾದ 

ಹಿರಿಯ ಮೋಟಾರು ವಾಹನ ನಿರೀಕ್ಷಕರ ವರ್ಗಾಯಿಸಿದ/ ಸ್ಥಳ ನಿಯುಕ್ತಿಗೊಳಿಸಿದ ಪ್ರಾದೇಶಿಕ 
ಸಂಖ್ಯೆ ಹೆಸರು ಹಾಗೂ ಪ್ರಸ್ತುತ 

ಸಾರಿಗೆ ಕಛೇರಿ, 
ಕಾರ್ಯನಿರ್ವಹಿಸುತ್ತಿರುವ ಪ್ರಾ . ಸಾ .ಕಛೇರಿ 
ಅಜೀಜುಲ್ಲಾ, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು ) 
ಹೆಚ್. ಫಜಲುಲ್ಲಾ, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಅಪ್ಪಯ್ಯ ನಲವತ್ತವಾಡ್ ಮರ್, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಎನ್. ಜಿ. ಹಿತ್ತಲಮಕ್ಕಿ, 

ಬಾಗಲಕೋಟೆ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಶಿವಾನಂದ ಮಗದುಮ್ 

ಹಾಸನ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಎನ್.ಕರಿಯಪ್ಪ, 

ದಾವಣಗೆರೆ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಯಲ್ಲಪ್ಪ ಪಡಸಾಲಿ , 

ದಾವಣಗೆರೆ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು ) 


S 


ಕ್ರಮ 


ಮೋಟಾರು ವಾಹನ ನಿರೀಕ್ಷಕರು - ಶ್ರೀಯುತರಾದ 
ಮೋಟಾರು ವಾಹನ ನಿರೀಕ್ಷಕರ ಹೆಸರು ಹಾಗೂ 

ವರ್ಗಾಯಿಸಿದ/ ಸ್ಥಳ 
ಸಂಖ್ಯೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರಾಸಾ.ಕಛೇರಿ ನಿಯುಕ್ತಿಗೊಳಿಸಿದ ಪ್ರಾದೇಶಿಕ ಸಾರಿಗೆ ಕಛೇರಿ 
ಬಿ . ಪಿ .ಕೃಷ್ಣಗೌಡ, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
_ 2 | ಎ . ಎ.ಖಾನ್, ಬೆಂಗಳೂರು ( ಕೇಂದ್ರ) 

ಬೆಳಗಾಂ 
ರಾಜಕುಮಾರ್, 

ಯಲಹಂಕ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ದಿಲೀಪ್ ಜಿ. ಮಹೇಂದ್ರಕರ್‌, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಆರ್‌.ಎ.ಕಿತ್ತೂರ್, 

ಧಾರವಾಡ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು ) 
ಎಂ .ಶಿವಪ್ರಸಾದ್, 

ಕೊಪ್ಪಳ 
(ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಸದಾಶಿವ ಮರಲಿಂಗನ್ನವರ, ಬೆಂಗಳೂರು ( ದಕ್ಷಿಣ ) | ಬಾಗಲಕೋಟೆ 
ಪ್ರದೀಪ್ ಹಡಗಲಿ, 

ದಾವಣಗೆರೆ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಟಿ.ಎಲ್ . ನಾರಾಯಣಸ್ವಾಮಿ ನಾಯಕ್, 

ಬೆಳಗಾಂ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೧೫ 


ಕ್ರಮ 


ಸಂಖ್ಯೆ | 


ವರ್ಗಾಯಿಸಿದ/ ಸ್ಥಳ 

ನಿಯುಕ್ತಿಗೊಳಿಸಿದ ಕಛೇರಿ 
ಕೇಂದ್ರ ಕಛೇರಿ, ಬೆಂಗಳೂರು 


ವಾಹನ ಚಾಲಕರು - ಶ್ರೀಯುತರಾದ 

ವಾಹನ ಚಾಲಕರ ಹೆಸರು ಹಾಗೂ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಪ್ರಾಸಾ, ಕಛೇರಿ 
ಎನ್.ಕೃಷ್ಣಮೂರ್ತಿ 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಆಂಜನೇಯಲು, 
( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಮನೋಹರ್ 
(ಸ್ಥಳ ನಿರೀಕ್ಷಣೆಯಲ್ಲಿರುವವರು ) 


ಪ್ರಾದೇಶಿಕ ಸಾರಿಗೆ ಕಛೇರಿ, ಯಾದಗಿರಿ . 


ಪ್ರಾದೇಶಿಕ ಸಾರಿಗೆ ಕಛೇರಿ, ಹಾವೇರಿ. 


ಪಿ . ಆರ್‌ . 1716 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 
HIGH COURT OF KARNATAKA 

NOTIFICATION 


No. GOB (1) 3/ 2011 BANGALORE , DATED : 16TH NOVEMBER , 2011 


Sri.S .J.Krishna , Civil Judge and JMFC ., Kundagol, is transferred and posted as the Presiding Officer of the JMFC - II Court, 
Hubli (Vacant Court) in the interest of public service, to take effect immediately . 

By Order of the High Court, 

P . KRISHNA BHAT , 
PR : 1717 

REGISTRAR GENERAL. 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ತ 1099 ಕಸಧ 2011, ಬೆಂಗಳೂರು, ದಿನಾಂಕ : 08ನೇ ಡಿಸೆಂಬರ್, 2011 . 


- ಸದಸ್ಯರು 


સ 


સ 


ಸದಸ್ಯರು 


સ 


ಸದಸ್ಯರು 


ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ ನೇಮಿಸಿದೆ. 
1. ಶ್ರೀ ಉಮಾನಾಥ ಕೋಟ್ಯಾನ್ - ಕಾವೂರು, ಮಂಗಳೂರು 

- ಅಧ್ಯಕ್ಷರು 
2. ಶ್ರೀ ಜಗನ್ನಾಥ ಶೆಟ್ಟಿ, ಬಾಳ - ಸುರತ್ಕಲ್, ಮಂಗಳೂರು 

- ಸದಸ್ಯರು 
3. ಶ್ರೀ ಪದ್ಮನಾಭ.ಎಸ್. ಭಟ್ - ಎಕ್ಕಾರು, ಮಂಗಳೂರು 
4. ಶ್ರೀ ತುಕಾರಾಮ ಪೂಜಾರಿ 

ಬಿ .ಮೂಡಗ್ರಾಮ , ಬಂಟ್ವಾಳ 
5. ಶ್ರೀ ಪ್ರಭಾಕರ ಶೆಟ್ಟಿ 

- ಮಹಾಲಕ್ಷ್ಮೀಪುರಂ, ಬೆಂಗಳೂರು 
ಶ್ರೀ ಕದ್ರಿ ನವನೀತ್ ಶೆಟ್ಟಿ 

- ಮಂಗಳೂರು 
7. ಶ್ರೀ ಬಿ. ವಿ . ಸೂರ್ಯನಾರಾಯಣ - ಪುತ್ತೂರು 

- ಸದಸ್ಯರು 
8. ಶ್ರೀ ರಮೇಶ್ ಕಲ್ಮಾಡಿ 

- ಕಾರ್ಕಳ 
9 . ಶ್ರೀ ಯಾದವ ಕರ್ಕೇರ - ಉಡುಪಿ 

- ಸದಸ್ಯರು 
10. ಶ್ರೀ ಮಂಜುಳ ಶೆಟ್ಟಿ - ಮಂಗಳೂರು 

- ಸದಸ್ಯರು 
11 . ಶ್ರೀ ದುರ್ಗಾಕುಮಾರ್ ನಾಯರ್‌ಕೆರೆ - ಸುಳ್ಯ 

- ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ.ಸುಧಾಕರ ಶೆಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1718 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


- ಸದಸ್ಯರು 


೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 61 ವಾಪಸ 2011 , ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್, 2011. 
ಕರ್ನಾಟಕ ಮಾಧ್ಯಮ ಸಾಹಿತ್ಯ ಅಕಾಡೆಮಿಗೆ ಅಧ್ಯಕ್ಷರು ಹಾಗೂ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ ನೇಮಿಸಲಾಗಿದೆ. 

ಅಧ್ಯಕ್ಷರು 
ಶ್ರೀ ಎಂ . ಎ.ಪೊನ್ನಪ್ಪ (ಕೊಡಗು ) 

ಪತ್ರಿಕೋದ್ಯಮ ಕ್ಷೇತ್ರ 
ಶ್ರೀಮತಿ ಪಾರ್ವತಿ ಮೆನನ್ 

ಬೆಂಗಳೂರು 
ಶ್ರೀ ಬಿ. ಶಿವಲಿಂಗಪ್ಪ 

ಗುಲ್ಬರ್ಗಾ 
ಶ್ರೀ ಶಿವಾನಂದ ತಗಡೂರು 

ಹಾಸನ 
ಶ್ರೀ ತಿಲಕನಾಥ ಮಂಜೇಶ್ವರ 

ಉಡುಪಿ 
ಶ್ರೀ ಶೃಂಗೇಶ್ 

ಶಿವಮೊಗ್ಗ 
ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿಯ ಕ್ಷೇತ್ರದಿಂದ 
ಶ್ರೀ ಕೆ. ಎನ್. ತಿಲಕ್ ಕುಮಾರ್ 

ಬೆಂಗಳೂರು 
ಶ್ರೀ ಮನೋಜ್ ಕುಮಾರ್ ಸೊಂಥಾಲಿಯ 

ಆಲ್ ಇಂಡಿಯನ್ ನ್ಯೂಸ್ ಪೇಪರ್ ಕಾನ್ಸರೆನ್ಸ್ನ ಕ್ಷೇತ್ರದಿಂದ 
ಶ್ರೀ ಟಿ. ಜಿ. ಅಡವೀಶಪ್ಪ 

ತುಮಕೂರು 


ಚೆನ್ನೈ 


ಶ್ರೀ ಮಂಜುನಾಥ 


ಬೆಂಗಳೂರು 


ಕೋಲಾರ 


ಶ್ರೀ ಮಹಮ್ಮದ್ ಯೂನಸ್ 
ಶ್ರೀ ಡಿ. ಜಿ . ಅನಂತಶಯನ 


ಕೊಡಗು 


ಶ್ರೀ ಬಿ . ಟಿ. ಅಮುದಮ್ 

ಬೆಂಗಳೂರು 
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇತ್ರದಿಂದ 
ಶ್ರೀ ಗಂಗಾಧರ ಮೊದಲಿಯಾರ್ 

ಮೈಸೂರು 
ಶ್ರೀ ಶ್ರೀರಾಮ ಮನಗೂಲಿ 

ಬಾಗಲಕೋಟೆ 
ಶ್ರೀ ಚನ್ನಬಸವಣ್ಣ 

ರಾಯಚೂರು 
ಶ್ರೀ ಅಂಶಿ ಪ್ರಸನ್ನಕುಮಾರ್ 

ಮೈಸೂರು 
5 , ಶ್ರೀ ಮಾದಪ್ಪ ಅಡಸಾಳೆ 

ಬೀದರ್ 

ಪದನಿಮಿತ್ತ ಸದಸ್ಯರು: 
1. ಮುಖ್ಯಸ್ಥರು, ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು. 
2. ಮುಖ್ಯಸ್ಥರು, ಪತ್ರಿಕೋದ್ಯಮ ವಿಭಾಗ, ಧಾರವಾಡ ವಿಶ್ವವಿದ್ಯಾಲಯ , ಧಾರವಾಡ. 
3, ಮುಖ್ಯಸ್ಥರು, ಪತ್ರಿಕೋದ್ಯಮ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ , 
4 . ನಿರ್ದೇಶಕರು, ವಾರ್ತಾ ಇಲಾಖೆ, ಬೆಂಗಳೂರು. 
5. ನಿರ್ದೇಶಕರು, ಆಕಾಶವಾಣಿ, ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ . ಆರ್ . 1719 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ವಾರ್ತಾ ಶಾಖೆ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


೧೦೭ 


೧೧೭ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 650 ಹೆಚ್ ಎಸ್ ಹೆಚ್ 2010, ಬೆಂಗಳೂರು, ದಿನಾಂಕ: 07ನೇ ಅಕ್ಟೋಬರ್ , 2011 . 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: PSC/59/RTB/2009, ದಿನಾಂಕ: 17- 06 - 2010 ರಲ್ಲಿ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಸ್ಥಳ ಆಯ್ಕೆ 
ಮಾಡಿಕೊಂಡ ಅಭ್ಯರ್ಥಿಗಳನ್ನು ಸರ್ಕಾರದ ವಿವಿಧ ಆದೇಶಗಳ ಮೂಲಕ 2010 ರಲ್ಲಿ ಸ್ಥಳ ನಿಯುಕ್ತಿ ಆದೇಶ ಪಡೆದು, ನಂತರ ಸ್ಥಳ ನೇಮಕಾತಿಯಾದ 
ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಕಾಲಾವಕಾಶ ನೀಡುವಂತೆ ಕೋರಿ, ತದನಂತರ ಯಾವುದೇ ಮಾಹಿತಿ ನೀಡದೆ ಕರ್ತವ್ಯಕ್ಕೆ ಹಾಜರಾಗದಿರುವುದರಿಂದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 303 ಹೆಚ್‌ಎಸ್‌ಹೆಚ್ 2010, ದಿನಾಂಕ: 09 - 08 - 2010 ಮತ್ತು 10 - 08 - 2010 ಹಾಗೂ 09 - 09 - 2010 ರಲ್ಲಿ 
ಇವರುಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೇಮಕಾತಿ ಮಾಡಿರುವ 
ನೇಮಕಾತಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ)ನಿಯಮಾವಳಿಗಳ 1997 ರ ನಿಯಮ 18(3) ರನ್ವಯ ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. 
ಕ್ರಸಂ. ಹೆಸರು ಮತ್ತು ವಿಳಾಸ 

ಸ್ಥಳ ನೇಮಕಾತಿ ಮಾಡಿದ ಸ್ಥಳ 
ಡಾ | ಶಶಿಧರ್ ಹೆಚ್.ಎನ್ 

ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕೊಂಡಜ್ಜಿ, 
ನಂ .56 , 2ನೇ ಮುಖ್ಯ ರಸ್ತೆ, 2ನೇ ಅಡ್ಡರಸ್ತೆ, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಕನಕ ಲೇಯೌಟ್, ಬೆಂಗಳೂರು 
ಡಾ|| ಮಹಮ್ಮದ್ ರಫಿ ಅಹ್ಮದ್, 

ಪ್ರಾ . ಆ.ಕೇಂದ್ರ, ಸಂಕಸಾಲೆ, ಮೂಡಿಗೆರೆ 
ನಂ 347, ನೆಲಮಹಡಿ , 6ನೇ ಕ್ರಾಸ್ , 

ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
ಜೆಹೆಚ್ಬಿಸಿಎಸ್ ಲೇಯೌಟ್, ಜೆ. ಪಿ. ನಗರ, 
ಬೆಂಗಳೂರು 
ಡಾ | ಶಿವಜ್ಯೋತಿ, 

ಪ್ರಾ . ಆ.ಕೇಂದ್ರ, ನಾಗಸಂದ್ರ, ಮೊಳಕಾಲ್ಲೂರು 
ನಂ 34 , 4ನೇ ಕ್ರಾಸ್ , ಅನುಗ್ರಹ ಲೇಯೌಟ್, ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 
ಬಿ .ನಾರಾಯಣಪುರ, ದೂರವಾಣಿ ನಗರ , 
ಬೆಂಗಳೂರು 
ಡಾ || ಎಸ್ . ಆರ್. ಕುಮಾರ್ , ತಂದೆ 

| ಸಮುದಾಯ ಆರೋಗ್ಯ ಕೇಂದ್ರ, ಹಳೇಬೀಡು, 
ಡಿ.ರಾಮಚಂದ್ರ, ನಂ 135, ಹುಣಸೀಕೆರೆ ಹಾಸನ ಜಿಲ್ಲೆ. 
ಉಪನಗರ , ಸಂತೆ ಪೇಟೆ, ಜೂನಿಯರ್ 
ಕಾಲೇಜು ಹಿಂದೆ, ಹಾಸನ. 


ಪಿ . ಆರ್ . 1720 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು - 1). 
HIGH COURT OF KARANATAKA 

NOTIFICATION 


No . HCE 992/2011 BANGALORE, DATED : 3rd NOVEMBER , 2011 


Sri. S.M .Ganagaiah , Assistant Registrar of this office is permitted to retire from service on attaining the age of 
superannuation w . e.f. the afternoon of 30 - 11 -2011 and he will be relieved of his duties in this office on the afternoon of 30 -11- 2011. 


Further, the Disciplinary proceedings in D . E . No . 2/2010 (HCE 1228 / 2007) pending against Sri. S .M .Ganagaiah , Assistant 
Registrar of this office will be continued even after his retirement under Rule 214 (2 )(a ) and (4 ) of KCRs., and he is directed to 
appear for the enquiry as and when required . 


By Order of Hon ble the Acting Chief Justice , 

P . KRISHNA BHAT, 
REGISTRAR GENERAL . 


PR : 1721 


noe 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


JO1 - 9 


HIGH COURT OF KARANATAKA 

NOTIFICATION 
No. GOB (1) 28 / 2001 BANGALORE , DATED : 215 NOVEMBER , 2011 


In pursuance to Rule 118 - A ( 1) of K .C .Rs., sanction is hereby accorded for payment of cash equivalent of leave salary 
for Earned Leave at the credit of Sri . Jeevan Rao R . Kulakarni, subject to maximum of 240 days , on the date of his attaining 
the age of superannuation i.e., on 31 - 10 -2011. It is certified that no Departmental Enquiry was pending against the said Officer, as 
on that date . 


By Order of the High Court, 

P . KRISHNA BHAT, 
REGISTRAR GENERAL . 


P . R : 1722 


HIGH COURT OF KARANATAKA 

NOTIFICATION 


No . GOB (1)3 /2011 BANGALORE , DATED : 23rd NOVEMBER , 2011 


In exercise of the powers conferred under Section 11 (3) of the Code of Criminal Procedure , 1973 , the High Court of 
Karnataka hereby confers the powers of JudicialMagistrate First Class on the Prl. Civil Judge , Madhugiri, for disposal of Criminal 
Cases as per law , with immediate effect and until further orders . 


P . R : 1723 


By Order of the High Court, 

P . KRISHNA BHAT, 

REGISTRAR GENERAL. 
HIGH COURT OF KARANATAKA 

NOTIFICATION 
No. HCE 992/2011 BANGALORE, DATED : 3rd NOVEMBER, 2011 


Sri N . Sundar Raju , Assistant Registrar of this office is permitted to retire from service on attaining the age of 
superannuation w .e.f. the afternoon of 30 - 11- 2011 and he will be relieved of his duties in this office on the afternoon of 30 -11 -2011. 


By Order of Hon ble the Acting Chief Justice , 

P . KRISHNA BHAT , 
REGISTRAR GENERAL . 


P . R : 1724 


HIGH COURT OF KARANATAKA 


NOTIFICATION 
No . HCE 993/2011 BANGALORE, DATED : 11th NOVEMBER , 2011 
Smt.M . Laskhmi, Court Officer of this office is permitted to retire from service on the afternoon of 30 - 11- 2011on attaining 
the age of superannuation and she will be relieved of his duties in this office on the afternoon of 30 -11- 2011. 

By Order of Hon ble the Acting Chief Justice , 

K . SOMASHEKAR 
P . R : 1725 

REGISTRAR (JUDICIAL). 
HIGH COURT OF KARANATAKA 

NOTIFICATION 
No. GOB . II. 379 / 2004 BANGALORE , DATED : 22nd NOVEMBER , 2011 
The Senior Civil Judge , Chintamani is directed to itinerate to Sidlaghatta for 2 days in a week (i.e., on every working 
Friday and Saturday) to try the cases relating to the Sidlaghatta Taluk , with immediate effect, until further orders . 

By Order ofthe High Court, 

P . KRISHNA BHAT , 
P . R : 1726 

REGISTRAR GENERAL. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೧೯ 


CITY CIVIL COURT 

NOTIFICATION 
No. ADM -1 (E )2310 /2011, BANGALORE, DATED : 24th NOVEMBER , 2011 


Smt. Vasanthi Shetty, Asst . Registrar, City Civil Court, Bangalore who has retired from Service on attaining the age of 
superannuation w .e .f. 31 -10 -2011, is granted cash equivalent of leave salary for earned leave not exceeding 240 days at her credit 
on the date ofher retirement i.e ., w .e .f. 31- 10 - 2011 in accordance with Rule 118 - A of K .C .Rs., 


Futher, it is certified that there are no departmental enquires/ criminal proceedings are pending against Smt. Vasanthi 
Shetty , Asst. Registrar of this Court, who has retired from Service on attaining the age of superannuation on the afternoon 
of 31-10 -2011. She shallbe paid pay and allowances admissible for the period of earned leave at her credit as per rules. 

By Order of the Prl. City Civil & Sessions Judge , 

REGISTRAR, 
PR : 1727 

CITY CIVIL COURT, BANGALORE . 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
328 ರಾಲೆಪ 2011 , ಬೆಂಗಳೂರು, ದಿನಾಂಕ : 29ನೇ ನವೆಂಬರ್ , 2011 . 


ಶ್ರೀ ಜಮೀಲ್ ಅಹಮದ್ ಖಾನ್, ಜಂಟಿ ನಿಯಂತ್ರಕರು, ಮುಖ್ಯ ಲೆಕ್ಕಾಧಿಕಾರಿ , ರೇಷ್ಮೆ ಇಲಾಖೆ, ಬೆಂಗಳೂರು ಇವರನ್ನು ಬೆಂಗಳೂರು 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಇಲ್ಲಿನ ಆರ್ಥಿಕ ಸಲಹೆಗಾರರು ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ 

ಎಂ .ಎಸ್. ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1728 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 330 ರಾಲೆಪ 2011, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್, 2011 . 
ಶ್ರೀ ಎಂ .ಜಿ.ಸಂಗೊಂಧಿಮಠ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಹಾವೇರಿ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಧಾರವಾಡ ಇಲ್ಲಿ ಶ್ರೀ ಎಸ್. ಜಿ . ಮಂಟೂರ ಅವರ ವಯೋ 
ನಿವೃತ್ತಿಯಿಂದ ತೆರವಾದ ಲೆಕ್ಕಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1729 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 245 ರಾಲೆಪ 2011 , ಬೆಂಗಳೂರು, ದಿನಾಂಕ: 7ನೇ ಡಿಸೆಂಬರ್ , 2011. 
ಸ್ಥಳ ನಿಯುಕ್ತಿಗಾಗಿ ಕಾಯುತ್ತಿರುವ ಶ್ರೀ ಡಿ.ಸಿ.ಶಿವಣ್ಣ ಗೌಡ, ಉಪನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಪಂಚಾಯತ್, ಹಾಸನ ಇಲ್ಲಿ ಖಾಲಿ ಇರುವ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1730 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


೧೨೦ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 650 ಹೆಚ್ ಎಸ್ ಹೆಚ್ 2010, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್ , 2011. 
ಕರ್ನಾಟಕ ಲೋಕ ಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ/59/ ಆರ್‌ಟಿಬಿ /2009 ದಿನಾಂಕ:17 - 06 - 2010 ರಲ್ಲಿ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾದ ಡಾ|| ಅಖಿಲಾ ಆನಂದ್ ಮತ್ತು ಡಾ|| ಎ .ವಿನೋದ್ 
ರವರು ಕೌನ್ಸಿಲಿಂಗ್ ಮುಖಾಂತರ ಕ್ರಮವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಂಜ, ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪ್ರಾಥಮಿಕ 
ಆರೋಗ್ಯ ಕೇಂದ್ರ ಪಟ್ಟದಕಲ್ಲು, ಬಾಗಲಕೋಟೆ ಜಿಲ್ಲೆ ಇಲ್ಲಿಗೆ ಸ್ಥಳ ಆಯ್ಕೆ ಮಾಡಿಕೊಂಡ ಅನ್ವಯ ಇವರುಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 
303 ಹೆಚ್ಎಸ್‌ಹೆಚ್ 2010 ದಿನಾಂಕ: 09 - 09 - 2010 ರಂದು ಸ್ಥಳನಿಯುಕ್ತಿ ಆದೇಶ ಪಡೆದು ನಂತರ ಯಾವುದೇ ನಿರ್ಧಿಷ್ಟ ದಿನಾಂಕವನ್ನು ತಿಳಿಸದೆ 
ಕರ್ತವ್ಯಕ್ಕೆ ಹಾಜರಾಗಲು ಕಾಲಾವಕಾಶವನ್ನು ನೀಡುವಂತೆ ಕೋರಿದ್ದರು. 

ಇವರುಗಳಲ್ಲಿ ಡಾ|| ಅಖಿಲಾ ಆನಂದ್‌ರವರಿಗೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ 
ಅ . ಜ್ಞಾಸಂಖ್ಯೆ: ಜೆಆರ್‌ಓ ( 1ಎ) 195 / 2010 - 11 ದಿನಾಂಕ: 14 - 10 - 2010 ರಲ್ಲಿ ದಿನಾಂಕ: 25 - 10 - 2010 ರವರೆಗೆ ಕಾಲಾವಕಾಶವನ್ನು ನೀಡಿದ್ದರೂ ಸಹ 
ನಂತರ ಕರ್ತವ್ಯಕ್ಕೆ ಹಾಜರಾಗದಿರುವುದರಿಂದ ಮತ್ತು ಡಾ|| ಎ. ವಿನೋದ್ ರವರು ಸಹ ಯಾವುದೇ ಮಾಹಿತಿ ನೀಡದೇ ಕರ್ತವ್ಯಕ್ಕೆ 
ಹಾಜರಾಗದಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 303 ಹೆಚ್ ಎಸ್ ಹೆಚ್ 2010 ದಿನಾಂಕ: 09 - 09- 2010 ರಲ್ಲಿ ಇವರನ್ನು ಸಾಮಾನ್ಯ 
ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೇಮಕ ಮಾಡಿರುವುದನ್ನು ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1731 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಮಮಇ 409 ಎಸ್‌ಜೆಡಿ 2014, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ , 2011 . 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ /ನೌಕರರನ್ನು ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಲ್ಲಿ 
ಶಾಶ್ವತವಾಗಿ ವರ್ಗಾವಣೆ ಮುಖಾಂತರ ನೇಮಕಾತಿ ಮಾಡುವ ಬಗ್ಗೆ ಸರ್ಕಾರವು ದಿನಾಂಕ: 01- 01 -2008 ಸಂಖ್ಯೆ: ಮಮಇ 422 ಎಸ್‌ಜೆಡಿ 2004 
ರ ಆದೇಶದ ಕಂಡಿಕೆ (1) ರ10 ನೇ ಸಾಲಿನಲ್ಲಿ ನಮೂದಿಸಿರುವ “ಸಾರ್ವಜನಿಕ ಹಿತದೃಷ್ಟಿಯಿಂದ” ಎಂಬ ಪದವನ್ನು ದಿನಾಂಕ: 01 - 01 - 2008 
ರಿಂದಲೇ ಜಾರಿಗೆ ಬರುವಂತೆ ತೆಗೆದು ಹಾಕಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಪಿ . ಆರ್ . 1732 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 

ವಿ 2011 ( ಭಾಗ - 1), ಬೆಂಗಳೂರು, ದಿನಾಂಕ: 03ನೇ ಡಿಸೆಂಬರ್ , 2011. 
ಶ್ರೀ ಜಿ.ಎಸ್. ಬಾಬು ಸಿದ್ಧಕುಮಾರ್‌, ಜಂಟಿ ನಿರ್ದೇಶಕರು, (ನೇಮಕಾತಿ ನಿರೀಕ್ಷಣೆ) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರನ್ನು 
ಖಾಲಿಯಿರುವ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕೌನ್ಸಿಲ್ ಫಾರ್ ಟೆಕ್ನಾಲಜಿ ಅಪ್‌ಗ್ರೆಡೇಷನ್ , ಬೆಂಗಳೂರು ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಎಸ್. ವಾಸನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1733 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೨೧ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇ 18 ಸೇವಾಬ 11 ( ಭಾಗ), ಬೆಂಗಳೂರು, ದಿನಾಂಕ: 02ನೇ ಡಿಸೆಂಬರ್ , 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಲೋಇ:18:ಸೇವಾಬ :11 ದಿನಾಂಕ 17 - 11 - 2011ರ ಕ್ರಮ ಸಂಖ್ಯೆ 1ರ ಕಾಲಂ 2ರಲ್ಲಿ ಇರುವ ವಿಳಾಸವನ್ನು 
ರಂಗಸ್ವಾಮಯ್ಯ , ಅಧೀಕಕರು ಹೇಮಾವತಿ ನಾಲಾ ವಿಭಾಗ, ನಾಗವಲ್ಲಿ , ತುಮಕೂರು ಜಿಲ್ಲೆ ಎಂಬ ಪದಗಳಿಗೆ ಬದಲಾಗಿ : 
ಹೆಚ್ . ಎಸ್.ರಂಗಶಾಮಯ್ಯ, ಅಧೀಕ್ಷಕರು, ನಂ .1 ಕಾವೇರಿ ನೀರಾವರಿ ನಿಗಮ ನಿಯಮಿತ ವಿಭಾಗ, ನಾಗವಲ್ಲಿ, ತುಮಕೂರು ಜಿಲ್ಲೆ ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಆರ್ .ಮೋಹನ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಪಿ . ಆರ್‌ . 1734 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) . 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 141 ಎಲ್ ಎಜಿ 2011 , ಬೆಂಗಳೂರು, ದಿನಾಂಕ : 17ನೇ ನವೆಂಬರ್ , 2011. 
ಶ್ರೀ ರತೀಶ್ ರಾಮಚಂದ್ರ ಅನ್ವೇಕರ್, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ 13 - 10 - 2011 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎ .ಗೌರೀಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 1735 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಡಿಪಿಎಆರ್‌ 45 ಹೆಚ್ಇಟಿ 2011 , ಬೆಂಗಳೂರು, ದಿನಾಂಕ: 05ನೇ ನವೆಂಬರ್ , 2011 . 
ದಿನಾಂಕ: 26- 09 - 2011 ರ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 45 ಹೆಚ್ ಇಟಿ 2011ರಲ್ಲಿನ ನಾಲ್ಕನೇ ಸಾಲಿನ ಗುತ್ತಿಗೆ ಆಧಾರದ ಮೇಲೆ 
ಎಂಬ ಪದಗಳ ನಂತರ “ ದಿನಾಂಕ: 01 - 04 - 2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಮತ್ತು ಶ್ರೀ ಬೈಕೆರೆ ನಾಗೇಶ್, ಅಪರ ವಿಶೇಷ 
ಪ್ರತಿನಿಧಿಗಳ ಪದಾವಧಿಯವರೆಗೆ ” ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಧರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1736 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 151 ಆಸೇವ 2011 , ಬೆಂಗಳೂರು, ದಿನಾಂಕ : 18ನೇ ನವೆಂಬರ್ , 2011 . 
ಡಾ.ಕೆ.ಎ.ಅಪ್ಪಯ್ಯ , ಕೆ.ಎ.ಎಸ್ . (ಹಿರಿಯ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳ ಉಪಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂ 
ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ , ವಿಧಾನಸೌಧ, ಬೆಂಗಳೂರು ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1737 

ಸಿ. ಆ . ಸು . ಇ . (ಸೇವೆಗಳು - 2). 


೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಪಿ . ಆರ್‌ . 1738 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 107 ಎಸ್ ಎಫ್ ಎಸ್ 2011 , ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ , 2011 . 
ಶ್ರೀ ಜಿ. ಸೆಲ್ವಕುಮಾರ್‌, ಐ.ಎಫ್.ಎಸ್ , ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಸಂಶೋಧನೆ ಮತ್ತು ಬಳಕೆ), ಬೆಂಗಳೂರು 
ಇವರಿಗೆ ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ದಿನಾಂಕ: 22 - 12- 2011 ರಿಂದ 26 - 12 -2011 ರವರೆಗೆ ಒಟ್ಟು 5 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ ( ಸೇವೆಗಳು -1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 100 ಎಸ್ ಎಫ್ಎಸ್ 2011 , ಬೆಂಗಳೂರು, ದಿನಾಂಕ : 13ನೇ ಡಿಸೆಂಬರ್ , 2011. 
ಶ್ರೀ ಕೆ.ಎಸ್.ಸುಗಾರ, ಐ.ಎಫ್.ಎಸ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ ಜೀವ ವೈವಿಧ್ಯ 
ಮಂಡಳಿ , ಬೆಂಗಳೂರು ಇವರಿಗೆ ದಿನಾಂಕ : 14 -11-2011 ರಿಂದ 18- 11 -2011 ರ ಅವಧಿಯಲ್ಲಿ ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ 
2010 - 2013ರ ಬ್ಲಾಕ್ ಅವಧಿಯಲ್ಲಿ 5 ದಿನಗಳ ಸಾಂಧರ್ಭಿಕ ರಜೆಗಳನ್ನು (14 - 11 - 2011 ರಂದು ಬರುವ ಸಾರ್ವತ್ರಿಕ ರಜೆಯೊಂದಿಗೆ) 
ಉಪಯೋಗಿಸಿಕೊಂಡು ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು (ಎಲ್‌ಟಿಸಿ) ಪಡೆದು ವೈಷ್ಣವದೇವಿ (ಜಮ್ಮು ಮತ್ತು ಕಾಶ್ಮೀರ) ಗೆ ಹೋಗಿ 
ಬಂದಿರುವುದಕ್ಕೆ ಘಟನೋತ್ತರ ಅನುಮತಿ ನೀಡಲಾಗಿದೆ. 

ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು ನಗದೀಕರಣಗೊಳಿಸಲು 
ಸಹ ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್.ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1739 

ಸಿಆಸುಇ (ಸೇವೆಗಳು -1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 112 ಎಸ್ ಎಫ್ ಎಸ್ 2011, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್ , 2011 . 
ಶ್ರೀ ಇಂದು . ಬಿ . ಶ್ರೀವಾಸ್ತವ, ಐ.ಎಫ್.ಎಸ್ , ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು), ಕರ್ನಾಟಕ, 
ಬೆಂಗಳೂರು ಇವರಿಗೆ ದಿನಾಂಕ: 28 -11- 2011 ರಿಂದ 02 - 12 - 2011 ರ ಅವಧಿಯಲ್ಲಿ ಅವರ ಪತ್ನಿಯೊಂದಿಗೆ 2010 - 2013ರ ಬ್ಲಾಕ್ ಅವಧಿಯಲ್ಲಿ 5 
ದಿನಗಳ ಸಾಂಧರ್ಭಿಕ ರಜೆಗಳನ್ನು ಉಪಯೋಗಿಸಿಕೊಂಡು ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ( ಎಲ್‌ಟಿಸಿ) ಪಡೆದು Port Blair 
( ಅಂಡಮಾನ್‌) ಗೆ ಹೋಗಿ ಬಂದಿರುವುದಕ್ಕೆ ಘಟನೋತ್ತರ ಅನುಮತಿ ನೀಡಲಾಗಿದೆ. 

ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು ನಗದೀಕರಣಗೊಳಿಸಲು 
ಸಹ ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ .ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 1). 


ಪಿ . ಆರ್‌ . 1740 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೨೩ 


೧೨೩ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 376 ರಾಲೆಪ 2011 , ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್ , 2011 . 


1 ) 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಜಂಟಿ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾಯಿಸಿ ಆದೇಶಿಸಿದೆ. 
ಅಧಿಕಾರಿಯವರ ಹೆಸರು 

ವರ್ಗಾಯಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಎನ್. ವಿ. ಸುಬ್ಬಣ್ಣ 

ಮುಖ್ಯ ಲೆಕ್ಕಾಧಿಕಾರಿ , ಬೃಹತ್ ಬೆಂಗಳೂರು ಮಹಾನಗರ 
ಜಂಟಿ ನಿಯಂತ್ರಕರು, ಯೋಜನಾ ಮೇಲ್ವಿಚಾರಣಾ | ಪಾಲಿಕೆ, ಬೆಂಗಳೂರು- ಡಾ : ಜೆ . ವಿ . ನಂದನ್ ಕುಮಾರ್ ಇವರ 
ಘಟಕ, ಆರ್ಥಿಕ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಸ್ಥಳಕ್ಕೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಬೆಂಗಳೂರು. 

ಇಲಾಖೆಯ ವಶಕ್ಕೆ ನೀಡಲಾಗಿದೆ 
2) ಡಾ : ಜೆ . ವಿ . ನಂದನ್ ಕುಮಾರ್ 

ಜಂಟಿ ನಿಯಂತ್ರಕರು, ಯೋಜನಾ ಮೇಲ್ವಿಚಾರಣಾ ಘಟಕ, 
ಮುಖ್ಯ ಲೆಕ್ಕಾಧಿಕಾರಿ , ಬೃಹತ್ ಬೆಂಗಳೂರು ಆರ್ಥಿಕ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು. 

ಎನ್. ವಿ. ಸುಬ್ಬಣ್ಣ ಇವರ ಸ್ಥಳಕ್ಕೆ ನೇಮಿಸಲು ಇವರ ಸೇವೆಯನ್ನು 
ಸಿ. ಆ . ಸು . ಇಲಾಖೆಯ ವಶಕ್ಕೆ ನೀಡಲಾಗಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್. ಶಿವರಾಮ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) . 


ಪಿ . ಆರ್ . 95 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 366 ಪೊಸಿಪ 2011 , ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್, 2011 . 


ಕ್ರಮ 


ಹುದ್ದೆ 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸ್ಪೆಷಲ್ ರಿಸರ್ವ್ ಪೊಲೀಸ್ ಇನ್ಸ್‌ಪೆಕ್ಟರ್‌ ರವರುಗಳಿಗೆ ವೇತನ ಶ್ರೇಣಿ ರೂ .14050 - 25050ರ 
ಸಹಾಯಕ ಕಮಾಂಡೆಂಟ್ ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ 
ಶ್ರೀಯುತರುಗಳು: 
ಶ್ರೀ ಕಾಳಪ್ಪ ಎಂ .ಎಸ್, 

ಸಹಾಯಕ ಕಮಾಂಡೆಂಟ್, 
ಸ್ಪೆಷಲ್ ಆರ್‌. ಪಿ. ಐ., 8ನೇ ಪಡೆ, 

ಐ . ಆರ್‌. ಬಿ .ಎನ್. ಬಿಜಾಪುರ 
ಕೆ. ಎಸ್ . ಆರ್ . ಪಿ . ಶಿವಮೊಗ್ಗ 
ಶ್ರೀ ವೆಂಕಟೇಶಪ್ಪ ಡಿ. 

ಸಹಾಯಕ ಕಮಾಂಡೆಂಟ್ , 
ಸ್ಪೆಷಲ್ ಆರ್‌. ಪಿ. ಐ., 4ನೇ ಪಡೆ, 

ಐ . ಆರ್ . ಬಿ .ಎನ್ . ಮುನಿರಾಬಾದ್ 
ಕೆ. ಎಸ್. ಆರ್ . ಪಿ . ಬೆಂಗಳೂರು. 
ಶ್ರೀ ಎಂ . ಎಂ .ಬೋಸ್ 

ಸಹಾಯಕ ಕಮಾಂಡೆಂಟ್, 
ಸ್ಪೆಷಲ್ ಆರ್‌. ಪಿ . ಐ ., 5ನೇ ಪಡೆ, 

ಐ . ಆರ್. ಬಿ .ಎನ್ . ಮುನಿರಾಬಾದ್ 
ಕೆ.ಎಸ್.ಆರ್. ಪಿ ., ಮೈಸೂರು. 
ಶ್ರೀ ವಸಂತ ಸಿ . ಎ . 

ಸಹಾಯಕ ಕಮಾಂಡೆಂಟ್ , 
ಸ್ಪೆಷಲ್ ಆರ್‌. ಪಿ. ಐ., 5ನೇ ಪಡೆ, 

ಐ . ಆರ್‌. ಬಿ .ಎನ್ . ಮುನಿರಾಬಾದ್ 
ಕೆ.ಎಸ್. ಆರ್. ಪಿ ., ಮೈಸೂರು. 


M 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 


ಪಿ . ಆರ್ . 96 


೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 452 ಪಿಪಿಇ 2011 , ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ , 2011 
ಕಡ್ಡಾಯ ನಿರೀಕ್ಷಣಾ ಅವಧಿಯಲ್ಲಿರುವ ಶ್ರೀ ಎಸ್.ಕೆ. ಹುಚರೆಡ್ಡಿ , ಸರ್ಕಾರಿ ಅಭಿಯೋಜಕರು ಇವರನ್ನು ಬೆಂಗಳೂರಿನ 
ಮೇಯೋಹಾಲ್‌ನಲ್ಲಿರುವ 3ನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ಖಾಲಿ ಇರುವ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಕೆ. ನಿಂಗಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 97 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು – ಬಿ). 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಇ 330 ಪೊಸಿಪ 2011, ಬೆಂಗಳೂರು, ದಿನಾಂಕ: 4ನೇ ಜನವರಿ , 2012 
ಶ್ರೀ ಎಂ . ಎ. ಗಜಕೋಶ, ಪಿ. ಐ (ನಿಸ್ತಂತು) ಜಿಲ್ಲಾ ನಿಯಂತ್ರಣ ಕೊಠಡಿ, ಬಿಜಾಪುರ ರವರಿಗೆ ವೇತನ ಶ್ರೇಣಿ ರೂ .14050 - 25050ರ 
ಡಿವೈ.ಎಸ್. ಪಿ ( ನಿಸ್ತಂತು) ಹುದ್ದೆಗೆ ಮುಂಬಡ್ತಿ ನೀಡಿ ಡಿವೈ .ಎಸ್. ಪಿ ( ನಿಸ್ತಂತು) ತಾಂತ್ರಿಕ, ಬೆಂಗಳೂರು ಇಲ್ಲಿ ಶ್ರೀ ಚಂದ್ರಪ್ರಕಾಶ್ ರವರ 
ಮುಂಬಡ್ತಿಯಿಂದ ತೆರವುಗೊಂಡ ಖಾಲಿ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್.ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್. 98 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 


ಒಳಾಡಳಿತ ಸಚಿವಾಲಯ 


ಕ್ರಮ 


ಅಧಿಸೂಚನೆ 
ಸಂಖ್ಯೆ : ಒಇ 528 ಪೆಸಿಪ 2010, ಬೆಂಗಳೂರು, ದಿನಾಂಕ: 04ನೇ ಜನವರಿ, 2012 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ನಾನ್ ಐಪಿಎಸ್) / ಸೂಪರಿಂಟೆಂಡೆಂಟ್ ಆಫ್ 
ಪೋಲೀಸ್ ( ಸಶಸ್ತ್ರ)/ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಎಫ್. ಪಿ . ಬಿ)/ ಕಮಾಂಡೆಂಟ್ ಕೆ.ಎಸ್. ಆರ್. ಪಿ ವೃಂದದ ಅಧಿಕಾರಿಗಳು 2012ನೇ 
ಸಾಲಿನಲ್ಲಿ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕಗಳಂದು 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿದ್ದು, ಸರ್ಕಾರಿ 
ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 
ಎಸ್ . ಪಿ. ( ನಾನ್ ಐಪಿಎಸ್ ) 
ಅಧಿಕಾರಿರವರ ಹೆಸರು ಮತ್ತು ಹುದ್ದೆ | 

ಜನ್ಮ ದಿನಾಂಕ ವಯೋ ನಿವೃತ್ತಿ 
ಸಂಖ್ಯೆ ಶ್ರೀಯುತರುಗಳು: 

ಹೊಂದಲಿರುವ 

ದಿನಾಂಕ 
ಬಿ .ಎನ್.ನೀಲಗಾರ್ , 

10 - 01 - 1952 

31 - 01 - 2012 
ಎಸ್ . ಪಿ .ಕರ್ನಾಟಕ ಲೋಕಾಯುಕ್ತ , ಧಾರವಾಡ 
ಪಿ . ವೆಂಕಟಸ್ವಾಮಿ , 

10 - 01 - 1952 

31 - 01 - 2012 
ಅಡಿಷನಲ್ ಎಸ್ . ಪಿ . ಮೈಸೂರು ಜಿಲ್ಲೆ 
ಎಸ್. ಡಿ . ಜವಹರ್ ಲಾಲ್ 

15 - 01 - 1952 

31 - 01 - 2012 
ಎಸ್. ಪಿ, ರಾಜ್ಯ ಗುಪ್ತವಾರ್ತೆ , ಮೈಸೂರು 
ವಿ . ಬಿ , ಕಿತ್ತಲಿ 

23 - 02 - 1952 29 - 02 - 2012 
ಅಡಿಷನಲ್ ಎಸ್ . ಪಿ . ಹಾಸನ ಜಿಲ್ಲೆ 
ಎಸ್ .ಎಲ್.ಉಪಲಾಂವಕರ್‌, 

4 - 03 - 1952 

31 - 03 - 2012 
ಎಸ್. ಪಿ. ಡಿ . ಸಿ .ಆರ್. ಇ . ಗುಲ್ಬರ್ಗಾ 
ಶಿವಲಿಂಗಪ್ಪ, 

08 - 03 - 1952 

31 - 03 - 2012 
ಕಮಾಂಡೆಂಟ್ , ಹೋಂಗಾರ್ಡ್ಸ್ ತರಬೇತಿ ಶಾಲೆ, 
ಬೆಂಗಳೂರು. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೨೫ 


* * * 


ಆರ್.ಕುಮಾರಸ್ವಾಮಿ , 

02 - 04 - 1952 

30 - 04 - 2012 
ಅಡಿಷನಲ್ ಎಸ್ . ಪಿ . ಬೆಂಗಳೂರು ಜಿಲ್ಲೆ. 
ಎಂ . ಡಿ . ಹುಲಿಮನಿ, 

01 - 05 - 1952 

30 - 04 - 2012 
ಎಸ್ . ಪಿ . ಸಾರಾಯಿ ಮತ್ತು ಲಾಟರಿ ನಿಷೇಧ ದಳ , 
ಬೆಂಗಳೂರು 
ಸರ್ವೋತ್ತಮ್ ಪೈ , 

03 - 05 - 1952 

31 - 05 - 2012 
ಎಸ್. ಪಿ. ಡಿ .ಸಿ .ಆರ್. ಇ ., ಮಂಗಳೂರು. 
ಎನ್.ಆರ್. ಚಾಂಡಿರಾಮ್ ಸಿಂಗ್, 

06 - 05 - 1952 31 - 05 - 2012 
ಎಸ್. ಪಿ . ಎಸ್ . ಟಿ. ಎಫ್., ವಿಶೇಷ ಜಾರಿ ಕೋಶ, 
ಬೆಂಗಳೂರು 
ಮಾದಪ್ಪ , *** 

18 - 05 - 1952 

31 - 05 - 2012 
ಪ್ರಾಂಶುಪಾಲರು, ಕೆ.ಎಸ್. ಪಿ. ಟಿ.ಎಸ್., ಚನ್ನಪಟ್ಟಣ. 
ಎಂ . ಬಿ . ಪಾವೀನ್, 

01 - 06 - 1952 31 - 05 - 2012 
ಅಡಿಷನಲ್ ಎಸ್ . ಪಿ ., ಶಿವಮೊಗ್ಗ ಜಿಲ್ಲೆ. 
ಪಿ . ಆರ್. ಬಟಕುರಕಿ, 

01 - 06 - 1952 

31 - 05 - 2012 
ಡಿ .ಸಿ . ಪಿ . ಅಪರಾಧ ಮತ್ತು ಸಂಚಾರ, 
ಹುಬ್ಬಳ್ಳಿ - ಧಾರವಾಡ ನಗರ. 
ಎ . ಎಂ . ನಡಾಪ್, 

01 - 06 - 1952 

31 - 05 - 2012 
ಎಸ್. ಪಿ . ಕರ್ನಾಟಕ ಲೋಕಾಯುಕ, ಚಿತ್ರದುರ್ಗ 
ವಿ . ಬಿ .ಗಾವಂಕರ್, 

02 - 06 - 1952 30 - 06 - 2012 
ಎಸ್ . ಪಿ . ಸಿ.ಎಸ್. ಪಿ ., ಉಡುಪಿ 
ಎ. ಜಿ . ಧರ್ಮರಾಜ್, 

03 - 08 - 1952 

31 - 08 - 2012 
ಎಸ್. ಪಿ, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. 
ವಿ . ಎಸ್ . ಸರಿಕಾರ್, 

10 - 08 - 1952 31 -08 - 2012 
ಎಸ್. ಪಿ . ಡಿ . ಸಿ . ಆರ್ . ಇ ., ದಾವಣಗೆರೆ 
ಎಂ . ವಿ. ವೆಂಕಟೇಶಪ್ಪ, 

10 - 08 - 1952 31 - 08 - 2012 
ಅಡಿಷನಲ್ ಎಸ್. ಪಿ., ಉಡುಪಿ ಮತ್ತು 
ಎಸ್. ಪಿ . ಎ .ಎನ್ . ಎಫ್ ., ಉಡುಪಿ. 
ಸಿ. ಜಿ.ಕ್ಯಾತನ್ , 

20 - 08 - 1952 

31 - 08 - 2012 
ಅಡಿಷನಲ್ ಎಸ್. ಪಿ., ಬಳ್ಳಾರಿ ಜಿಲ್ಲೆ . 
ಚಂದ್ರಮೋಹನ್ ಸಿಂಗ್, 

09 - 10 - 1952 

31 - 10 - 2012 
ಎಸ್. ಪಿ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಎ .ಎನ್.ಸ್ವಾಮಿ , 

09 - 11 - 1952 

30 - 11 - 2012 
ಎಸ್. ಪಿ. ಸ್ಥಳ ನೇಮಕಾತಿ ಆದೇಶದ ನಿರೀಕ್ಷಣೆಯಲ್ಲಿ, 
(ಹಿಂದಿನ ಎಸ್ . ಪಿ. ಕರ್ನಾಟಕ ಲೋಕಾಯುಕ). 
ಎಂ . ಪ್ರಭಾಕರ್‌, * ** 

07 - 12 - 1952 

31 - 12 - 2012 
ಅಡಿಷನಲ್ ಎಸ್. ಪಿ., ದ.ಕ. ಜಿಲ್ಲೆ, ಮಂಗಳೂರು 
*** ಎಸ್.ಪಿ. ( ನಾನ್ ಐಪಿಎಸ್ ) ವೃಂದದ ಕ್ರಮ ಸಂಖ್ಯೆ : 11 ಮತ್ತು 22 ರಲ್ಲಿರುವ ಅಧಿಕಾರಿಗಳ ವಿರುದ್ಧ ಇಲಾಖಾ 
ವಿಚಾರಣೆ ಬಾಕಿ ಇರುತ್ತದೆ. 


* * * 


ಎಸ್.ಪಿ. ( ಸಶಸ್ತ್ರ) 


ಕ್ರಮ 


ಜನ್ಮ ದಿನಾಂಕ 


ಸಂಖ್ಯೆ 


ಅಧಿಕಾರಿರವರ ಹೆಸರು ಮತ್ತು ಹುದ್ದೆ 

ಶ್ರೀಯುತರುಗಳು: 
ಟಿ. ದಾಸಪ್ಪ , ( ಡಿ.ಎಸ್. ಪಿ . ( ಸಶಸ್ತ್ರ ) ಮುಂಬಡ್ತಿ ಮೇಲೆ 
ಕಮಾಂಡೆಂಟ್ ಹೋಂಗಾರ್ಡ್ಸ್ ತರಬೇತಿ ಶಾಲೆ, ಬೆಂಗಳೂರು 
ಹುದ್ದೆಗೆ ನೇಮಕಾತಿ ಆದೇಶದಲ್ಲಿರುವವರು 


ವಯೋ ನಿವೃತ್ತಿ 
ಹೊಂದಲಿರುವ ದಿನಾಂಕ 

31 - 12 - 2012 


03 -12 -1952 


೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


ಭಾಗ- ೨ 


ಜನ್ಮ ದಿನಾಂಕ 


ಎಸ್ . ಪಿ ., ಎಫ್ . ಪಿ. ಬಿ . 
ಕ್ರಮ 

ಅಧಿಕಾರಿರವರ ಹೆಸರು ಮತ್ತು ಹುದ್ದೆ 
ಸಂಖ್ಯೆ 

ಶ್ರೀಯುತರುಗಳು: 
ಎಂ . ನರಸಿಂಹಯ್ಯ , 
ಎಸ್. ಪಿ ., ಎಫ್. ಪಿ . ಬಿ, ಬೆಂಗಳೂರು. 


ವಯೋ ನಿವೃತ್ತಿ 
ಹೊಂದಲಿರುವ ದಿನಾಂಕ 

30 - 04 - 2012 


02 - 04 - 1952 


ಕ್ರಮ 


ಕಮಾಂಡೆಂಟ್ಸ್ ಕೆ.ಎಸ್. ಆರ್ . ಪಿ. 
ಅಧಿಕಾರಿರವರ ಹೆಸರು ಮತ್ತು ಹುದ್ದೆ 

ಜನ್ಮ ದಿನಾಂಕ ವಯೋ ನಿವೃತ್ತಿ 
ಸಂಖ್ಯೆ ಶ್ರೀಯುತರುಗಳು : 

ಹೊಂದಲಿರುವ ದಿನಾಂಕ 
ಪಿ . ಬಾಲಸುಬ್ರಮಣ್ಯಂ ** 

30 - 03 -1952 31 - 03 - 2012 
ಕಮಾಂಡೆಂಟ್ ಕೆ.ಎಸ್.ಆರ್. ಪಿ. 
( ಪ್ರಸ್ತುತ ಎಸ್. ಪಿ . ಆಂತರಿಕ ಭದ್ರತಾ ವಿಭಾಗ) 
ಬೆಂಗಳೂರು. 
ಎಸ್. ಹೆಚ್ . ನಾಯಕ್, 

01 - 06 - 1952 

31 - 05 -2012 
ಕಮಾಂಡೆಂಟ್ , 2ನೇ ಪಡೆ, ಕೆ. ಎಸ್ . ಆರ್. ಪಿ . 

ಬೆಳಗಾವಿ 
** ಕಮಾಂಡೆಂಟ್ಸ್ ಕೆ.ಎಸ್. ಆರ್. ಪಿ. ವೃಂದದ ಕ್ರಮ ಸಂಖ್ಯೆ: 1 ರಲ್ಲಿರುವ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ 
ಬಾಕಿ ಇರುತ್ತದೆ. 

ಈ ಅಧಿಸೂಚನೆಯನ್ವಯ ನಿವೃತ್ತಿ ಹೊಂದಲಿರುವ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಯನ್ನು ಅವರ ನಿವೃತ್ತಿ 
ಉಪದಾನದಲ್ಲಿ ತಡೆಹಿಡಿಯುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್ .ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್. 99 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು) . 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 528 ಪೊಸಿಪ 2010, ಬೆಂಗಳೂರು, ದಿನಾಂಕ : 04ನೇ ಜನವರಿ, 2012 . 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ವೃಂದದ ಅಧಿಕಾರಿಗಳು 2012ನೇ ಸಾಲಿನಲ್ಲಿ ಅವರುಗಳ 
ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕಗಳಂದು 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿದ್ದು, ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 


ಕ್ರಮ 


ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು 
ಅಧಿಕಾರಿರವರ ಹೆಸರು ಮತ್ತು ಹುದ್ದೆ 

ಜನ್ಮ ದಿನಾಂಕ ವಯೋ ನಿವೃತ್ತಿ 
ಸಂಖ್ಯೆ ಶ್ರೀಯುತರುಗಳು: 

ಹೊಂದಲಿರುವ ದಿನಾಂಕ 
ಡಾ : ಬಿ. ಎಂ .ಮೋಹನ್ * 

11 - 11 - 1952 30 - 11 - 2012 
ನಿರ್ದೇಶಕರು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ 
ಬೆಂಗಳೂರು, 
ಟಿ. ಎಸ್ .ಕೆಂಚಪ್ಪ , 

06 - 02 - 1952 29 - 02 - 2012 
ಉಪ ನಿರ್ದೇಶಕರು , ಪ್ರಾದೇಶಿಕ ನ್ಯಾಯ ವಿಜ್ಞಾನ 
ಪ್ರಯೋಗಾಲಯ , ಮಂಗಳೂರು. 
ಡಾ : ಟಿ . ಆರ್ . ಕುಮಾರಿ , 

24 - 05 - 1952 | 31 - 05 - 2012 
ಉಪ ನಿರ್ದೇಶಕರು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 

ಬೆಂಗಳೂರು. 
* ನ್ಯಾಯ ವಿಜ್ಞಾನ ಪ್ರಯೋಗಾಲಯ ವೃಂದದ ಕ್ರಮ ಸಂಖ್ಯೆ : 1 ರಲ್ಲಿರುವ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ 
ಬಾಕಿ ಇರುತ್ತದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


೧೨೭ 


ಈ ಅಧಿಸೂಚನೆಯನ್ವಯ ನಿವೃತ್ತಿ ಹೊಂದಲಿರುವ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಯನ್ನು ಅವರ ನಿವೃತ್ತಿ 
ಉಪದಾನದಲ್ಲಿ ತಡೆಹಿಡಿಯುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ.ಎನ್.ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 100 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) . 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಒಣ 162 ಕಗ್ನಸೇ 2011 , ಬೆಂಗಳೂರು, ದಿನಾಂಕ: 05ನೇ ಜನವರಿ , 2012. 
2012ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಗೃಹರಕ್ಷಕ ಹಾಗೂ ಪೌರರಕ್ಷಣಾ ಇಲಾಖೆಯ 
ಈ ಕೆಳಕಂಡ ಅಧಿಕಾರಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 


ಹೆಸರು ಮತ್ತು ಹುದ್ದೆ 


ನಿವೃತ್ತಿ ದಿನಾಂಕ 


ಕ್ರಮ 
ಸಂಖ್ಯೆ 


| 31 - 03 - 2012 


ಶ್ರೀ ಸಾಯಿರಾಂಜೀ 
ಆಡಳಿತಾಧಿಕಾರಿ (ಗ್ರೂಪ್‌- ಎ ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸಹಾಯಕ ಸೇವೆಗಳು). 


ಪಿ . ಆರ್ . 101 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 66 ಎಟಿಎಸ್ 2011, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್ , 2011 . 
ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 
ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ತಹಶೀಲ್ದಾರ್‌, 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ , ಬೆಂಗಳೂರು. 


ಸಿ . ಮಂಜುನಾಥ್ , 
ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಸೌಜನ್ಯ ಭರಣಿ, 
ತಹಶೀಲ್ದಾರ್‌ ( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
ಡಾ : ಬಿ.ಆರ್. ದಯಾನಂದ, 
ತಹಶೀಲ್ದಾರ್‌,ಕೋಲಾರ ತಾಲ್ಲೂಕು, ಕೋಲಾರ 


ತಹಶೀಲ್ದಾರ್‌, 
ಬಸವಕಲ್ಯಾಣ ತಾಲ್ಲೂಕು, ಬೀದರ್ ಜಿಲ್ಲೆ ( ಖಾಲಿ ಹುದ್ದೆಗೆ). 
ತಹಶೀಲ್ದಾರ್‌, 
ಹುಮಾನಾಬಾದ್ ತಾಲ್ಲೂಕು, ಬೀದರ್ ಜಿಲ್ಲೆ. 


ವೈ .ಎಸ್ . ಮಲ್ಲಿಕಾರ್ಜುನ , 
ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, 
ರಾಯಚೂರು ಜಿಲ್ಲೆ. 


ತಹಶೀಲ್ದಾರ್‌, ಬೀದರ್‌ ತಾಲ್ಲೂಕು, ಬೀದರ್ ಜಿಲ್ಲೆ 
ಶ್ರೀ ಜಗನ್ನಾಥ ಸಿರ್ಸಿ ಇವರ ಸ್ಥಾನಕ್ಕೆ 


೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ - ೨ 


ಶ್ರೀ ಜಗನ್ನಾಥ ಸಿರ್ಸಿ , 

ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಬೀದರ್ ತಾಲ್ಲೂಕು, ಬೀದರ್ ಜಿಲ್ಲೆ | ಬೀದರ್ ಜಿಲ್ಲೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್‌ . 102 


ಕಂದಾಯ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 419 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್, 2011 . 


ಶ್ರೀಮತಿ ರೂಪಶ್ರೀ .ಎಸ್, ಸಹಾಯಕ ನಿರ್ದೇಶಕರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ , ಇವರಿಗೆ ಈ ಕೆಳಗಿನಂತೆ 
ರಜೆ ಮಂಜೂರು ಮಾಡಿ ಆದೇಶಿಸಿದೆ. 

1. ದಿನಾಂಕ: 20 - 08 -2011 ರಿಂದ 29 - 08 - 2011 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌. ಆರ್‌. ನಿಯಮ 78ರನ್ವಯ ಸೇರಿಕೆ ಕಾಲ. 
2 . ದಿನಾಂಕ:30 - 08 - 2011 ರಿಂದ 08 - 09 - 2011 ರವರೆಗೆ ವೈದ್ಯಕೀಯ ಕಾರಣಗಳ ಮೇಲೆ ತೆಗೆದುಕೊಂಡ ರಜೆಯನ್ನು ಕೆ. ಸಿ.ಎಸ್. ಆರ್ 
ನಿಯಮ 114 ರನ್ವಯ ಪರಿವರ್ತಿತ ರಜೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎನ್.ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 103 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 43 ಭೂದಾಸೇ (1) 2011 , ಬೆಂಗಳೂರು, ದಿನಾಂಕ: 21ನೇ ಡಿಸೆಂಬರ್ , 2011 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಬಿ. ಎಸ್ .ವೇಣುಗೋಪಾಲ್, 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು , ಚಿತ್ರದುರ್ಗ ಇವರನ್ನು ಸಾರ್ವಜನಿಕ ಹಾಗೂ 
ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾಯಿಸಿ ಇವರ ಸೇವೆಯನ್ನು ಮುಂದಿನ ಆದೇಶದವರೆಗೆ ಕೇಂದ್ರ ಕಛೇರಿ, 
ಬೆಂಗಳೂರು ಇಲ್ಲಿಗೆ ಹಿಂದಕ್ಕೆ ಪಡೆದಿದೆ. ಈ ಅಧಿಕಾರಿಯು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಛೇರಿಯಿಂದ ಕೂಡಲೇ ಬಿಡುಗಡೆ ಹೊಂದಿ ಕೇಂದ್ರ ಕಛೇರಿ, 
ಬೆಂಗಳೂರು ಇಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 
ಇವರ ಸ್ಥಳ ನಿಯುಕ್ತಿಯ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಂಕರಗೌಡ ಸಿ ದೊಡ್ಡಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಪಿ . ಆರ್ . 104 

ಕಂದಾಯ ಇಲಾಖೆ (ಭೂಮಾಪನ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 74 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್ , 2011 . 
ಕಂದಾಯ ಇಲಾಖೆಯ ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ. ಕೃಷ್ಣಪ್ಪ, ತಹಶೀಲ್ದಾರ್ ಇವರನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ 
ಪ್ರಾಧಿಕಾರದ ಕಛೇರಿ, ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ತಹಶೀಲ್ದಾರ್ ಹುದ್ದೆಗೆ ಸಾರ್ವಜನಿಕ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ .ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 105 

ಕಂದಾಯ ಇಲಾಖೆ (ಸೇವೆಗಳು - 3). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨, ೨೦೧೨ 


೧೨೯ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 67 ಎಟಿಎಸ್ 2011 ( ಭಾ), ಬೆಂಗಳೂರು, ದಿನಾಂಕ : 04ನೇ ಜನವರಿ , 2012 
ಶ್ರೀ ಮಧುಸೂಧನ ಶಾಸ್ತ್ರಿ , ತಹಶೀಲ್ದಾರ್ ಇವರನ್ನು ಸಂಖ್ಯೆ : ಕಂಇ 67 ಎಟಿಎಸ್ 2011 ( ಭಾ ), ದಿನಾಂಕ:02 -12 - 2011 ರಲ್ಲಿ 
ಹುಮಾನಾಬಾದ್ ತಾಲ್ಲೂಕು, ಬೀದರ್ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಲಾಗಿದ್ದು, ರಾಜ್ಯ ಮತದಾರ ಪಟ್ಟಿಯ ವಿಶೇಷ ಕಾರ್ಯಾಚರಣೆಯಲ್ಲಿ 
ಭಾಗಿಯಾಗಿರುವುದರಿಂದ, ಸದರಿ ಕಾರ್ಯ ಪೂರ್ಣಗೊಳ್ಳುವವರೆಗೂ ವರ್ಗಾವಣೆ ಆದೇಶ ತಡೆಹಿಡಿಯುವಂತೆ, ಮುಖ್ಯ ಚುನಾವಣಾಧಿಕಾರಿಯವರು 
ಕೋರಿರುವುದನ್ನು ಪರಿಗಣಿಸಿ ಈ ಕಾರ್ಯಪೂರ್ಣಗೊಳ್ಳುವವರೆಗೂ ದಿನಾಂಕ: 2 -12 - 2011ರ ಆದೇಶದಲ್ಲಿ ವರ್ಗಾವಣೆಯನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ತಡೆಹಿಡಿಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 106 

ಕಂದಾಯ ಇಲಾಖೆ (ಸೇವೆಗಳು -3). 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಕಸಂವಾಪ್ರ 326 ಕೆಎಂಯು 2011, ಬೆಂಗಳೂರು, ದಿನಾಂಕ: 05ನೇ ಜನವರಿ, 2012 


ಲೋಕೋಪಯೋಗಿ ಇಲಾಖೆಯು ದಿನಾಂಕ 28 - 12 - 2011ರ ಅಧಿಸೂಚನೆ ಸಂಖ್ಯೆ ಲೋಇ 741 ಸೇಸು 2011ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ವಶಕ್ಕೆ ನೀಡಿರುವ ಶ್ರೀ ಜೆ. ಜಿ.ರಾಠೋಡ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮುಂದಿನ ಆದೇಶದವರೆಗೆ ಪುರಾತತ್ವ ಸಂರಕ್ಷಣಾ ಇಂಜಿನಿಯರ್ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಬೆಂಗಳೂರು ಇಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅಶೋಕ್ ಓಬಯ್ಯ ಬೆಂಗಳೂರೇ , ರವರ ಜಾಗಕ್ಕೆ ಮರು ಸ್ಥಳನಿಯುಕ್ತಿ ನೀಡಿ ನೇಮಿಸಿದೆ. 

ಶ್ರೀ ಅಶೋಕ್ ಓಬಯ್ಯ ಬೆಂಗಳೂರೇ , ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರ ಸೇವೆಯನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಮಾತೃ ಇಲಾಖೆಯಾದ ಲೋಕೋಪಯೋಗಿ ಇಲಾಖೆಗೆ ಹಿಂತಿರುಗಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎನ್. ಗೀತಾಕುಮಾರಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 107 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 

ಭಾಗ- 2 
ಸಂಖ್ಯೆ : ಲಾ 175 ಎಲ್ ಎಜಿ 2011 , ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್ , 2011. 
ಶ್ರೀಮತಿ ಶೀಲಾ ಕೃಷ್ಣ, ಅಪರ ಸರ್ಕಾರಿ ವಕೀಲರು, ಅಡ್ವಕೇಟ್ ಜನರಲ್ ಮುಖ್ಯ ಕಚೇರಿ, ಕರ್ನಾಟಕ ಉಚ್ಚ ನ್ಯಾಯಾಲಯ, 
ಬೆಂಗಳೂರು ಇವರು ತಮ್ಮ ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರವು ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ . ಎ. ಗೌರೀಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ -1), 
ಪಿ . ಆರ್ . 108 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 173 ಎಲ್‌ಎಜಿ 2011 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್, 2011 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ, 1977ರ ನಿಯಮ 23ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಕೆ.ವಿದ್ಯಾವತಿ , ಅಪರ ಸರ್ಕಾರಿ ವಕೀಲರು ಇವರನ್ನು ದಿನಾಂಕ: 02 - 09 - 2011 ರಿಂದ ಜಾರಿಗೆ ಬರುವಂತೆ ಎರಡು 


. 


೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ - ೨ 


ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಅಡ್ವಕೇಟ್ ಜನರಲ್ ಘಟಕ ಕಚೇರಿ, 
ಕರ್ನಾಟಕ ಉಚ್ಚ ನ್ಯಾಯಾಲಯ ಸಂಚಾರಿ ಪೀಠ, ಧಾರವಾಡದಲ್ಲಿ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎ.ಗೌರೀಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1), 
ಪಿ . ಆರ್ , 109 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 150 ಎಲ್ ಎಜಿ 2010, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2011 . 
ಶ್ರೀ ಆರ್. ಸಿದ್ದರಾಮಸ್ವಾಮಿ , ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಕೊಪ್ಪಳ ಜಿಲ್ಲೆ, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 26(2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಮಲ್ಲಪ್ಪ ಬಸಪ್ಪ ಸಜ್ಜನ, ವಕೀಲರು, ಇವರನ್ನು ಕೊಪ್ಪಳ ಜಿಲ್ಲೆಯ ಅಪರ ಜಿಲ್ಲಾ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎ .ಗೌರೀಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ . 110 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ 103 ಪ್ರವಾನಿ 2011 , ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್ , 2011 . 
ಆರ್ಥಿಕ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಆಇ 362 ರಾಲೆಪ 2011 , ದಿನಾಂಕ: 24-12 -2011 ರಲ್ಲಿ ಶ್ರೀ ಕುನ್ನೂರು ಲಿಂಗಯ್ಯ , ಜಂಟಿ 
ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಪ್ರಸ್ತುತ ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ಇವರನ್ನು ಮುಖ್ಯ ಲೆಕ್ಕಾಧಿಕಾರಿಯನ್ನಾಗಿ 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ , ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸುವ ಸಲುವಾಗಿ ಸದರಿಯವರ ಸೇವೆಯನ್ನು 
ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ನೀಡಿದ್ದು, ಆ ಪ್ರಕಾರ ಶ್ರೀ ಕುನ್ನೂರು ಲಿಂಗಯ್ಯ , ಜಂಟಿ ನಿಯಂತ್ರಕರು ಮತ್ತು ಮುಖ್ಯ ಲೆಕ್ಕಾಧಿಕಾರಿ, ರಾಜ್ಯ 
ಲೆಕ್ಕಪತ್ರ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಪ್ರಧಾನ 
ವ್ಯವಸ್ಥಾಪಕರು ( ಹಣಕಾಸು) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಿಸಿ ಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆಂಪೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಪಿ . ಆರ್ . 111 

ಪ್ರವಾಸೋದ್ಯಮ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 205 ಗುಅಪ್ರಾ 2011 , ಬೆಂಗಳೂರು, ದಿನಾಂಕ : 12ನೇ ಡಿಸೆಂಬರ್, 2011 . 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ 4 ಸಿ (3) ( ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಎನ್.ಶಿವನಗೌಡ ಬಿನ್ ಶರಣೇಗೌಡ, ಗೋರೆಬಾಳ, ಸಂದರ್ಶನ ನಿಲಯ ವಾಡ ಸಂಖ್ಯೆ: 17, ಆದರ್ಶ ಕಾಲೋನಿ, ಸಿಂಧನೂರು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ ಅಥವಾ ಮೂರು ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ, ಸಿಂಧನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಂ . ಹಿರೇಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 112 

ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨, ೨೦೧೨ 


೧೩೧ 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಇ 07 ಎಂಆರ್‌ಇ 2012 , ಬೆಂಗಳೂರು, ದಿನಾಂಕ: 03ನೇ ಜನವರಿ, 2012 . 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 18( 2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಲಕ್ಷ್ಮೀನಾರಾಯಣ ತಂದೆ ಗಣಪತರಾವ್ ಚಿಮ್ಮನಚೂಡಕರ ಬಸವನಗರ ಸೇಡಂ ಇವರನ್ನು ಸಂಸ್ಕರಣ ಸಹಕಾರ 
ಸಂಘಗಳ ಕ್ಷೇತ್ರದ ವತಿಯಿಂದ ಸೇಡಂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಸಿ .ಕೆ. ವಾಸುದೇವಮೂರ್ತಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಪಿ . ಆರ್ . 113 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಾರಿ 109 ಸಾಸಂಸೇ 2010, ಬೆಂಗಳೂರು, ದಿನಾಂಕ: 05ನೇ ಜನವರಿ , 2012 . 


ಶ್ರೀ ಬಿಜಯ್ ಕುಮಾರ್ ಸಿಂಗ್, ಐಪಿಎಸ್., ನಿರ್ದೇಶಕರು ( ಭದ್ರತೆ ಮತ್ತು ಜಾಗೃತಿ), ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುದ್ದೆಯ 
ಜೊತೆಗೆ ಹೆಚ್ಚುವರಿಯಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ದೇಶಕರು ( ಭದ್ರತೆ , ಜಾಗೃತಿ ಮತ್ತು ಪರಿಸರ ) ಹುದ್ದೆಗೆ 
ದಿನಾಂಕ: 23 - 11 - 2011ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ದಿನಾಂಕ: 23 -11-2011ರಂದು ಹೊರಡಿಸಿದ್ದ ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 114 

ಸಾರಿಗೆ ಇಲಾಖೆ. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 177 ಮೀಸೇ 2011 , ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2011 . 


ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಗ್ರೂಪ್- ಬಿ ವೃಂದದ ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ ಮುಂದೆ ಕಾಣಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ 

ಮತ್ತು ಕಛೇರಿ 


ವರ್ಗಾಯಿಸಿರುವ ಸ್ಥಳ ಮತ್ತು ಕಛೇರಿ 


ಷರಾ 


ಸಂಖ್ಯೆ 


ಶ್ರೀ ಚಂದ್ರಶೇಖರ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 
ಕಾರವಾರ 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕೋರಿಕೆ 
(ಶ್ರೇಣಿ-2), ಭಟ್ಕಳ - ಖಾಲಿ ಹುದ್ದೆಗೆ ಮೇರೆಗೆ 


ಶ್ರೀ ಬಿ. ಡಿ . ಕಿರಣ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 
ಚನ್ನಗಿರಿ. 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ-2 ), ಕಾರವಾರ - ಶ್ರೀ ಚಂದ್ರಶೇಖರ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


ಕೋರಿಕೆ 
ಮೇರೆಗೆ 


೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಶ್ರೀ ಇರ್ಫಾನ್ ಬಾಂಗಿ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ-1), ಮೀನುಗಾರಿಕೆ ಬಂದರು ಯೋಜನೆ ಮತ್ತೆ. 


ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
(ಶ್ರೇಣಿ- 1), ಮೀನುಮರಿ ಪಾಲನಾ ಕೇಂದ್ರ, 
ನಾರಾಯಣಪುರ - ಖಾಲಿ ಹುದ್ದೆಗೆ 


ಸಾರ್ವಜನಿಕ 
ಹಿತದೃಷ್ಟಿ 
ಮೇರೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಡಿ. ಎಂ . ರಾಜಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


ಪಿ . ಆರ್ . 115 


LAW JUSTICE AND HUMAN RIGHTS SECRETARIAT 


NOTIFICATION 


No . LAW 01 KLS 2010 BANGALORE, DATED : 29th DECEMBER , 2011 
Shri.Subhash K . Malkhede, IFS (KN 89), whose services are placed at the disposal of Law , Justice and Human Rights 
Department, under Notification No . DPAR 124 SFP 2010, dated : 24-12-2011 is posted with immediate effect and until further orders 
as Chief Conservator of Forests & Registrar, Karnataka State Law University , Hubli, in place of Shri Vijayakumar Gogi, IFS , since 


transferred. 


By Order and in the nameof the Governor ofKarnataka. 

N . RAMEGOWDA , 
Under Secretary to Government (HR ), 

Deptt. Of Law , Justice and Human Rights. 
ಕಾರ್ಮಿಕ ಸಚಿವಾಲಯ 


PR : 116 


ಅಧಿಸೂಚನೆ 
ಸಂಖ್ಯೆ : ಕಾಣ 388 ಎಲ್ ಎಸ್‌ಐ 2011 , ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್, 2011 . 
ಡಾ|| ಎನ್.ಎಸ್. ವಸಂತ, ಮುಖ್ಯ ವಿಮಾ ವೈದ್ಯಾಧಿಕಾರಿ, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ಇವರು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (2) ರಡಿಯಲ್ಲಿ ದಿನಾಂಕ: 31 -12- 2011 ರಿಂದ ಜಾರಿಗೆ ಬರುವಂತೆ ಸ್ವ - ಇಚ್ಛಾ ನಿವೃತ್ತಿ 
ಹೊಂದಲು ಅನುಮತಿಸಲಾಗಿದೆ, ಹಾಗೂ ಇದೇ ನಿಯಮಾವಳಿಗಳ ಉಪ ನಿಯಮ ( V) ರಡಿ ಗರಿಷ್ಠ ಐದು ವರ್ಷಗಳ ಅಧಿಕ್ಯವನ್ನು ನೀಡಿ ಮಂಜೂರು 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ, 
ಪಿ . ಆರ್ . 117 

ಕಾರ್ಮಿಕ ಇಲಾಖೆ ( ಕಾರಾವಿ ಯೋ ( ವೈ ) ಸೇವೆಗಳು). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 193 ರಾಲೆಪ 2011 , ಬೆಂಗಳೂರು, ದಿನಾಂಕ: 07ನೇ ಡಿಸೆಂಬರ್ , 2011 
ಶ್ರೀ ಜಮೀಲ್ ಅಹ್ಮದ್ ಖಾನ್, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ . 22,125 -30 ,300ರ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆರ್ಥಿಕ ಸಲಹೆಗಾರರು 
ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು , ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದಿನ 
ಆದೇಶದವರೆಗೆ ಮುಂದುವರೆಸಿದೆ. 


ಶ್ರೀ ಎಂ . ಆಶೋಕ್ ಕುಮಾರ್, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ನಿಯೋಜನೆ ಮೇರೆಗೆ ಮುಖ್ಯ ಹಣಕಾಸು 
ನಿಯಂತ್ರಣಾಧಿಕಾರಿ ಮತ್ತು ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 22,125 - 30,300ರ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಅಪರ 
ನಿಯಂತ್ರಕರು, ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆಂಗಳೂರು ಇಲ್ಲಿ ಶ್ರೀ ಎಂ . ವಿ. ಮುನಿರತ್ನಪ್ಪ ಇವರ ವಯೋ ನಿವೃತ್ತಿಯಿಂದ ತೆರವಾದ 
ಹುದ್ದೆಗೆ ಮುಂದಿನ ಆದೇಶದವರೆಗೆ ನೇಮಿಸಿದೆ. ಶ್ರೀ ಎನ್ . ಜಿ . ಜಗನ್ನಾಥ್, ಜಂಟಿ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ತಕ್ಷಣದಿಂದ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


೧೩೩ 


ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 22,125 - 30 ,300ರ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ವಿಶೇಷಾಧಿಕಾರಿ ಮತ್ತು ಸರ್ಕಾರದ ಪದನಿಮಿತ್ತ ಉಪ ಕಾರ್ಯದರ್ಶಿ ( ಜಿಲ್ಲಾ ಪಂಚಾಯತ್), ಆರ್ಥಿಕ ಇಲಾಖೆ, 
ವಿಧಾನಸೌಧ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಿದೆ . 

ಶ್ರೀ ಸೈಯದ್ ಅಬ್ದುಲ್ಲಾ ರಜ್ಜಿ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ . 22 ,125 - 30, 300ರ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆರ್ಥಿಕ ಸಲಹೆಗಾರರು, 
ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು ಹುದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಿದೆ. 

ಶ್ರೀ ಎಂ . ವೆಂಗಕಟೇಶಪ್ಪ , ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
ರೂ . 22 ,125 - 30 ,300ರ ಅಪರ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ಇವರನ್ನು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ 
ಆರ್ಥಿಕ ಸಲಹೆಗಾರರು , ಕೃಷಿ ಇಲಾಖೆ, ಬೆಂಗಳೂರು ಹುದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರೆಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಪಿ . ಆರ್ . 119 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 354 ರಾಲೆಪ 2011, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2011 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕಪರಿಶೋಧನಾಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 
ಸಂಖ್ಯೆ 


ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 
ನಿರ್ವಹಿಸುತ್ತಿರುವ ಕಛೇರಿ 

ವರ್ಗಾಯಿಸಿದ ಸ್ಥಳ 
ಶ್ರೀ /ಶ್ರೀಮತಿ 
ಎನ್. ಎಸ್. ಲೋಕೇಶ್, 

ಲೆಕ್ಕಪರಿಶೋಧನಾಧಿಕರಿ , ನಗರ ಸಭೆ, ಹಾಸನ - ಶ್ರೀ ಬಿ.ಆರ್‌. 
ಲೆಕ್ಕಪರಿಶೋಧನಾಧಿಕಾರಿ, 

ಸದಾಶಿವ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, 
ಆರ್ & ಆರ್ ವಿಭಾಗ, ನಂ . 3 , 
ಕೆ.ಎನ್.ಎಲ್.ಎಲ್., ಹರೋಗೆರೆ, ರಾಯಭಾಗ 
ತಾಲ್ಲೂಕು ಇಲ್ಲಿಗೆ ಪದೋನ್ನತಿಗೆ ಆದೇಶದಲ್ಲಿ . 
ಬಿ. ಶಿವಮೂರ್ತಿ ಸ್ವಾಮಿ , 

ಲೆಕ್ಕಪರಿಶೋಧನಾಧಿಕಾರಿ, 
ಲೆಕ್ಕಪರಿಶೋಧನಾಧಿಕಾರಿ , 

ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ, 
ತಾಲ್ಲೂಕು ಪಂಚಾಯತ್ ಕಾರ್ಯಾಲಯ , ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ - ಶ್ರೀ ಯೂನಸ್ ರವರ 
ಚಿತ್ರದುರ್ಗ 

ಸ್ಥಾನಕ್ಕೆ. 
ಯೂನಸ್ , 

ಸಹಾಯಕ ಲೆಕ್ಕಾಧಿಕಾರಿ , ತಾಲ್ಲೂಕು ಪಂಚಾಯತ್, 
ಲೆಕ್ಕಪರಿಶೋಧನಾಧಿಕಾರಿ , 

ಹೂವಿನಹಡಗಲಿ , ಬಳ್ಳಾರಿ ಜಿಲ್ಲೆ - ಖಾಲಿ ಹುದೆ. 
ಜಿಲ್ಲಾ ಪಂಚಾಯತ್, ಇಂಜಿನಿಯರಿಂಗ್ ವಿಭಾಗ, 
ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ. 


2 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಆಡಳಿತ & ಮುಂಗಡ) 


ಪಿ . ಆರ್ . 120 


೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


ಭಾಗ- ೨ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 318 ರಾಲೆಪ 2011, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ , 2011 
ಶ್ರೀ ಮಹಾಂತಪ್ಪ ಸುಳೇಬಾವಿ, ಜಂಟಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಆರ್ಥಿಕ ಅಧಿಕಾರಿ, ಮಹಿಳಾ ವಿಶ್ವವಿದ್ಯಾಲಯ , 
ಬಿಜಾಪುರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ಪಂಚಾಯತ್, ಬೆಳಗಾವಿ ಇಲ್ಲಿ ಖಾಲಿ ಇರುವ 
ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 121 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 118 ರಾಲೆಪ 2011 , ಬೆಂಗಳೂರು, ದಿನಾಂಕ : 22ನೇ ಡಿಸೆಂಬರ್ , 2011 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆಇ 296 ರಾಲೆಪ 2010 ದಿನಾಂಕ : 05- 03 - 2011ರಲ್ಲಿ ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯಿಂದ 
ಸಹಾಯಕ ನಿಯಂತ್ರಕ ಹುದ್ದೆಗೆ ಬಡ್ತಿ ಹೊಂದಿ, ಅಧಿಸೂಚನೆ ಸಂಖ್ಯೆ : ಆಇ 118 ರಾಲೆಪ 2011 ದಿನಾಂಕ : 28 -09 - 2011ರಲ್ಲಿ ಲೆಕ್ಕಾಧಿಕಾರಿಯಾಗಿ 
ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಜಾಫರ್ ಖಾನ್, ಸಹಾಯಕ ನಿಯಂತ್ರಕರು, ರಾಜ್ಯ 
ಲೆಕ್ಕಪತ್ರ ಇಲಾಖೆ ಆವರ ಸ್ಥಳ ನಿಯುಕ್ತಿಯನ್ನು ಮಾರ್ಪಡಿಸಿ, ಆದೇಶ ಸಂಖ್ಯೆ : ಕಂಇ 507 ಬಿಎಂಎಂ 2011 ದಿನಾಂಕ : 07 - 12 -2011ರಲ್ಲಿ 
ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿನ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಯನ್ನು ಸಹಾಯಕ ನಿಯಂತ್ರಕರ ಹುದ್ದೆಯನ್ನಾಗಿ ಉನ್ನತೀಕರಿಸಲಾದ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್. ಶಿವರಾಮ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


ಪಿ. ಆರ್. 122 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 124 SFP 2010 , Bangalore , Dated 24th December, 2011 


1 ) Sri . B . J. Hosmath , IFS (KN 82), Chief Conservator of Forests (Project Tiger), Mysore is promoted to officiate in 
the APCCF grade of pay Band -4 HAG Scale of IFS carrying the pay scale of Rs.67, 000 - 79 ,000 (Annual Increment of @ 3 % ) Above 
Super Time (Scale -1) with immediate effect and posted until further orders as Additional Principal Chief Conservator of Forests 
( Project Tiger), Mysore in the new ex -cadre post by keeping the cadre post of CCF (Project Tiger), Mysore in abeyance . 


2 ) Sri. Kishan Singh Sugara , IFS (KN 82 ), Chief Conservator of Forests & Member Secretary, Karnataka Bio 
diversity Board , Bangalore is promoted to officiate in the APCCF grade of pay Band-4 HAG Scale of IFS carrying the pay scale of 
Rs.67 ,000 -79 ,000 (Annual Increment of @ 3 % ) Above Super Time (Scale -1) with immediate effect and his services are continued at 
the disposal of Forest, Ecology and Environment Department until further orders for being posted as Additional Principal Chief 
Conservator of Forests and Member Secretary , Karnataka Bio - diversity Board , Bangalore in the upgraded post. 


3) Sri. Ashok Kumar Garg , IFS (KN 82), Chief Conservator of Forests (Working Plan ), Bangalore is promoted to 
officiate in the APCCF grade of pay Band-4 HAG Scale of IFS carrying the pay scale of Rs.67 ,000- 79,000 (Annual Increment of @ 
3 % ) with immediate effect and his services are placed at the disposal of Forest, Ecology and Environment Department until further 
orders for being posted as Additional Principal Chief Conservator of Forests and JointManaging Director, Karnataka Forest 
Development Corporation , Bangalore vice Sri. S . Rajendran , IFS retired on 30 / 11/2011 . 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೩೫ 


4 ) Sri. P .Anur Reddy, IFS (KN 82), Chief Conservator of Forests, Karnataka Power Transmission Corporation 
Limited Bangalore is promoted to officiate in the APCCF grade of pay Band-4 HAG Scale of IFS carrying the pay scale of Rs. 67, 
000 = .79000 ..-{Annual Increment-of- @ 3 % ) with immediate effect and his services are placed at the disposal of Tourism Department 
until further orders for being posted as Additional Principal Chief Conservator of Forests and Managing Director, Jungle 
Lodges and Resorts Limited , Bangalore vice Sri. N . D . Tiwari, IFS retiring on 30 /11/2011 


5) Sri. C.D .Dyavaiah , IFS (KN 82), Chief Conservator of Forests , Karnataka Power Corporation Limited 
(Environment & Forests ), Bangalore is promoted to officiate in the APCCF grade of pay Band -4 HAG Scale of IFS carrying the pay 
scale of Rs .67 ,000 -79 ,000 (Annual Increment of @ 3 % ) with immediate effect and his services are continued at the disposal of 
Energy Department until further orders for being posted as Additional Principal Chief Conservator of Forests & Director 
(Human Resources), Karnataka Power Corporation Limited , Bangalore in the upgraded post. 


6 ) Sri. S.Shivaprakash , IFS (KN 82), Chief Conservator of Forests , (Personnel), Bangalore is promoted to 
officiate in the APCCF grade of pay Band-4 HAG Scale of IFS carrying the pay scale of Rs.67,000 -79,000 (Annual Increment of @ 
3 % ) with immediate effect and his services are placed at the disposal of Forest, Ecology & Environment until further orders for being 
posted as Additional Principal Chief Conservator of Forests & Chief Executive Officer , Lake Development Authority, 
Bangalore vice Sri. Kolla Sri Saibaba , IFS, in the upgraded post. 


7 ) The Services of Sri. Kolla Sri Saibaba , IFS (KN 84 ), Chief Conservator of Forests & Chief Executive Officer, 
Lake Development Authority , Bangalore are withdrawn from Department of Forest, Ecology and Environment with immediate effect 
and he is posted until further orders as Chief Conservator of Forests (Working Plan ), Bangalore vice Sri. A .K . Garg , IFS 
promoted . 


8) Sri. K . N . Murthy, IFS (KN 85 ), Chief Conservator of Forests waiting for postings on return from study leave , is 
transferred with immediate effect and posted until further orders as Chief Conservator of Forests, Bellary Circle , Bellary in the 
new ex -cadre post by keeping the cadre post of Conservator of Forests, Bellary Circle , Bellary in abeyance vice Sri. Ashok B . 
Basarkod , IFS . 


9) Sri. Rajiv Ranjan , IFS (KN 87), Chief Conservator of Forests (Evaluation ) Bangalore is transferred with 
immediate effect and posted until further orders as Chief Conservator of Forests (Personnel), Bangalore vice Sri . S . 
Shivaprakash , IFS promoted . 


10) Sri. Vijay Sharma, IFS (KN 89 ), on Central Deputation in the post of Conservator of Forests & Director, Ministry 
of Information Broadcasting, New Delhi is accorded proforma promotion to the CCF grade of . pay Band -4 HAG Scale of IFS 
carrying the pay scale of Rs. 37 ,400 -67 ,000 + grade pay Rs.10 , 000 /- with immediate effect and continued on Central Deputation . 


11) Smt. Meenakshi Negi, IFS (KN 89), on Central Deputation in the post of Conservator of Forests & Director, 
Ministry of Health and Family Welfare, New Delhi is accorded proforma promotion to the CCF grade of pay Band-4 HAG Scale of 
IFS carrying the pay scale of Rs. 37 ,400 -67,000 + grade pay Rs. 10 ,000 /- with the immediate effect and continued on Central 
Deputation . 


12 ) Sri. Subhash K . Malkhede, IFS (KN 89), Conservator of Forests waiting for postings is promoted to officiate in 
the CCF grade of pay Band-4 HAG Scale of IFS carrying the pay scale of Rs. 37 ,400 -67,000 + grade pay Rs. 10 ,000 /- with immediate 
effect and his services are placed at the disposal of Department of Law , Justice and Human Rights until further orders for being 
posted as Chief Conservator of Forests & Registrar, Karnataka State Law University , Hubli in the vacant post. 


13 ) Sri. Manoj Kumar Shukla , IFS (KN 89)" , Conservator of Forests, (Working Plan ), Chickmagalur is promoted to 
officiate in the CCF grade of pay Band -4 HAG Scale of IFS carrying the pay scale of Rs. 37 ,400 -67 ,000 + grade pay Rs.10,000 /- with 
immediate effect and his services are placed at the disposal of Energy Department until further orders for being posted as Chief 


02 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


2007 – 9 


Conservator of Forests, Karnataka Power Transmission Corporation Limited , Bangalore vice Sri. P . Anur Reddy, IFS 


promoted . 


14 ) Sri. Jagat Ram , IFS (KN 89), Conservator of Forests, (Working Plan ), Belgaum is promoted to officiate in the 
CCF grade of pay Band- 4 HAG Scale of IFS carrying the pay scale of Rs. 37 ,400 -67 ,000 + grade pay Rs. 10 ,000 /- with immediate 
effect and his services are placed at the disposal of Forest, Ecology and Environment Department until further orders for being 
posted as Chief Conservator of Forests & General Manager, Karnataka State Forest Industries Corporation Limited , 
Dharwad in the existing vacant post . 


15 ) Smt Seema Garg , IFS (KN 90 ), Conservator of Forests , (Working Plan ), Dharwad is promoted to officiate in the 
CCF grade. of pay Band-4 HAG Scale of IFS carrying the pay scale of Rs. 37 ,400- 67, 000 + grade pay Rs. 10,000/- with immediate 
effect and posted until furthers as Chief Conservator of Forests , Training, Dharwad in the existing vacant post. 


16 ) Sri . Jagmohan Sharma, IFS (KN 90), Conservator of Forests on study leave for two years from 25 /07 /2011, is 
accorded proforma promotion to the CCF grade of pay Band -4 HAG Scale of IFS carrying the pay scale of Rs. 37,400 -67 ,000 + 
grade pay Rs .10 ,000/- with the immediate effect 


17 ) Sri Awtar Singh , IFS (KN 90 ), Conservator of Forests , Chickmagalur Circle, Chickmagalur is promoted to 
officiate in the CCF grade of pay Band -4 HAG Scale of IFS carrying the pay scale of Rs. 37 ,400 -67 ,000 + grade pay Rs. 10 ,000/ - 
with immediate effect and posted until furthers as Chief Conservator of Forests , Chickmagalur Circle , Chickmagalur in the new 
ex -cadre post by keeping the cadre post of Conservator of Forests, Chickmagalur Circle , Chickmagalur in abeyance 


18 ) Sri Ranga Rao G .V , IFS (KN 90 ), Conservator of Forests and Director (Planning and Implementation ) 
Jalasamvardhana Yojana Sangha, Bangalore is promoted to officiate in the CCF grade of pay Band - 4 HAG Scale of IFS carrying 
the pay scale of Rs.37 ,400 -67,000 + grade pay Rs.10,000 /- with immediate effect and his services are placed at the disposal of Rural 
Development and Panchayat Raj Department until further orders for being posted as Chief Conservator of Forests and Managing 
Director, Karnataka State Bio Fuel Development Board , Bangalore in the New post. 


19) Sri Yadav G .S ., IFS (KN 90 ), Conservator of Forests , (Research ), Madikeri is promoted to officiate in the CCF 
grade of pay Band-4 HAG Scale of IFS carrying the pay scale of Rs. 37,400-67,000 + grade pay Rs.10,000/ - with immediate effect 
and posted until furthers as Chief Conservator of Forests , (Evaluation ), Bangalore vice Sri. Rajiv Ranjan , IFS transferred . 


effect 


20 ) Sri Ramachandra , IFS (KN 90 ), Conservator of Forests, Belgaum Circle , Belgaum is promoted to officiate in 
the CCF grade of pay Band -4 HAG Scale of IFS carrying the pay scale of Rs. 37 ,400 -67,000 + grade pay Rs. 10 ,000 / - with 
immediate effect and posted until furthers as Chief Conservator of Forests , Belgaum Circle , Belgaum in the new ex - cadre post 
by keeping the cadre post of Conservator of Forests , Belgaum Circle, Belgaum in abeyance . 


21) Sri Millo Tago , IFS (KN 90), Conservator of Forests , Kodagu Circle, Madikeri is promoted to officiate in the 
CCF grade of pay Band -4 HAG Scale of IFS carrying the pay scale of Rs. 37 ,400 -67 ,000 + grade pay Rs . 10 ,000 / - with immediate 
effect and his services are placed at the disposal of Planning, ProgrammeManoriging and Statistics Department until further orders 
for being posted as Chief Conservator of Forests and Member Secretary , Bayaluseeme Abhivrudhi Mandali, Chitradurga in 
the existing vacant post 


22 ) Sri Jayanarasimha Raj, IFS (KN 90), Conservator of Forests (Budget and Audit ), Bangalore is promoted to 
officiate in the CCF grade of pay Band -4 HAG Scale of IFS carrying the pay scale of Rs. 37 ,400 - 67,000 + grade pay Rs. 10 ,000 / 
with immediate effect and posted until furthers as Chief Conservator of Forests , Kodagu Circle, Madikeri in the new ex -cadre 
post by keeping the cadre post of Conservator of Forests , Kodagu Circle , Madikeriin abeyance vice Sri. Millo Tago , IFS . 


23 ) Sri Shekar. S , IFS (KN 90 ), Conservator of Forests , Chamarajanagar Circle , Chamarajanagar is promoted to 
officiate in the CCF grade of pay Band -4 HAG Scale of IFS carrying the pay scale of Rs .37 ,400 -67 ,000 + grade pay Rs. 10 ,000 / - 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


022 


with immediate effect and his services are placed at the disposal of Commerce and Industries Department posted until furthers as 
Chief Conservator of Forests & Managing Director, Karnataka Soaps and Detergents Limited , Bangalore vice Sri M .K . 
Baladevakrishna, IAS transferred . 


24 ) Sri Shanthappa S , IFS (KN 90 ), Conservator of Forests ,Mangalore Circle ,Mangalore is promoted to officiate 
in the CCF grade of pay Band -4 HAG Scale of IFS carrying the pay scale of Rs.37,400 -67 ,000 + grade pay Rs. 10 ,000 /- with 
immediate effect and posted until furthers as Chief Conservator of Forests, Mangalore Circle, Mangalore in the new ex -cadre 
post by keeping the cadre post of Conservator of Forests , Mangalore Circle , Mangalore in abeyance . 


25) Sri Vijay Mohan Raj, IFS (KN 95), Deputy Conservator of Forests waiting for postings is transferred with 
immediate effect and posted as Conservator of Forests and Director, BRT Tiger Reserve , Chamarajanagar in the new ex-cadre 
post by keeping the cadre post of Deputy Conservator of Forests , Wildlife Division , Chamarajanagar in abeyance . 


26 ) Sri Ashok B - Basarkod , IFS (KN -95 ) Conservator of Forests , Bellary Circle , Bellary is transferred with 
immediate effect and he is posted until further orders as Conservator of Forests, Chamarajnagar Circle , Chamarajnagar vice Sri 
S . Shekar, IFS promoted . 


27 ) Sri Vijay Ranjan Singh , IFS (KN 96 ), Deputy Conservator of Forests, Bangalore Circle , Bangalore is promoted 
to officiate in the Conservator of Forests grade of Pay Band -4 of IFS carrying the pay scale of Rs. 37,400 -67 ,000 + Grade Pay 
Rs.8900/- with immediate effect and posted as Conservator of Forests and Director, Rajiv Gandhi National Park , Hunsur in the 
new ex -cadre post by keeping the cadre post of Deputy Conservator of Forests , Wildlife Division , Hunsur in abeyance 


28) Sri Ani!Kumar Ratan , IFS (KN 96 ), Deputy Conservator of Forests , waiting for posting , is promoted to officiate 
in the Conservator of Forests grade of Pay Band -4 of IFS carrying the pay scale of Rs.37400 - 67000 + Grade Pay Rs.8900 /- with 
immediate effect and posted as Conservator of Forests (Working Plan ), Belgaum vice Sri Jagat Ram promoted. 


29 ) Smt V Geetanjali, IFS (KN 96 ), Deputy Conservator of Forests, Ramanagaram Division , Ramanagaram is 
promoted to officiate in the Conservator of Forests grade of Pay Band-4 of IFS carrying the pay scale of Rs. 37400 -67000 + Grade 
Pay Rs.8900/ - with immediate effect and posted as Conservator of Forests (Working . Plan ), Chickmagalur vice Sri Manoj Kumar 
Shukla promoted . 


30 ) Sri B .D .Prasanna Kumar , IFS (KN 96 ), Deputy Conservator of Forests, Haveri Division , Haveri is promoted to 
officiate in the Conservator of Forests grade of Pay Band -4 of IFS carrying the pay scale of Rs. 37400 -67000 + Grade Pay Rs. 
8900 /- with immediate effect and posted as Conservator of Forests (Research ), Madikeri vice Sri G .S . Yadav promoted . 


31) Sri K .M . Narayana Swamy, IFS (KN 96 ), Deputy Conservator of Forests , Zilla Panchayat, Bijapur is promoted 
to officiate in the Conservator of Forests grade of Pay Band-4 of IFS carrying the pay scale of Rs. 37400 -67000 + Grade Pay 
Rs.8900/- with immediate effect and posted as Conservator of Forests (Working Plan ), Dharwad vice Smt. Seema Garg 
promoted . 


32 ) Sri Manoj Kumar, IFS (KN 97), Deputy Conservator of Forests , Mysore Division , Mysore is promoted to 
officiate in the Conservator of Forests grade of Pay Band -4 of IFS carrying the pay scale of Rs. 37400-67000 + Grade Pay Rs.89003 
with immediate effect and posted as Conservator of Forests (Research ), Dharwad in the existing vacant post. 


33) Sri Srinivasulu, IFS (KN 97 ), Deputy Conservator of Forests waiting for postings is promoted to officiate in 
the Conservator of Forests grade of Pay Band -4 of IFS carrying the pay scale of Rs .37400 - 67000 + Grade Pay Rs .8900/ 
with immediate effect and posted as Conservator of Forests (Project Formulation and Planning ), Bangalore -in the existing 


vacant post. 


೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨ , ೨೦೧೨ 


ಭಾಗ - ೨ 


34) Sri R .Gokul IFS (KN 97), Deputy Conservator of Forests, is promoted to officiate in the Conservator of Forests 
grade of Pay Band -4 of IFS carrying the pay scale of Rs. 37400 -67000 + Grade Pay Rs.8900j- with immediate effect and posted as 
Conservator of Forests (Vigilance ), Bangalore in new ex-cadre post 

35) Sri Ashwini Kumar Singh , IFS (KN 97), Deputy Conservator of Forest, Cauvery Wildlife Division , Kollegal is 
promoted to officiate in the Conservator of Forests grade of Pay Band-4 of IFS carrying the pay scale of Rs. 37400 -67000 + Grade 
Pay Rs.8900/- with immediate effect and his services are placed at the disposal of Department of Forest Ecology and Environment 
until further orders for being posted as Conservator of Forests , Lake Development Authority, Bangalore in the upgraded 
ex -cadre post vice Sri. K . Uday Kumar, SFS transferred . 


36 ) Smt Saswathi Mishra , IFS (KN 97 ), Deputy Conservator of Forests (ICT-- and GIS ), Bangalore is promoted to 
officiate in the Conservator of Forests grade of Pay Band -4 of IFS carrying the pay scale of Rs. 37400 -67000 + Grade Pay Rs.8900/ 
with immediate effect and posted as Conservator of Forests (ICT ), Bangalore in the upgraded post . 


37 ) Sri Kantharaju H .C ., IFS (KN -98 ), Deputy Conservator of Forests , Virajpet Division , Virajpet is transferred with 
immediate effect and is posted until further orders as Deputy Conservator of Forests, Mysore Division , Mysore vice Sri. Manoj 
Kumar , IFS promoted. 

Sri Manikandan S, IFS ( KN 2001 ), Deputy Conservator of Forests , Wildlife Division , Chamarajanagar is 
transferred with immediate effect and is posted until further orders as Deputy Conservator of Forests, Bellary Division , Bellary 
vice Sri N .Devaraj transferred . 


Sri M lanikand 


nservator of For 


39) Sri Devaraj N ., IFS (KN 2003), Deputy Conservator of Forests , Bellary Division , Bellary is transferred with 
immediate effect and is posted until further orders as Deputy Conservator of Forests , Bannerghatta National Park , Bangalore 
vice Sri R . Gokul , IFS promoted .. 

40 ) Sri A.B . Morappanavar, SFS , Deputy Conservator of Forests & Regional Director, Environment, Belgaum is 
transferred with immediate effect and is posted until further orders as Deputy Conservator of Forests, Haveri Division , Haveri 
vice Sri B .D .Prasannakumar, IFS promoted , by keeping the IFS cadre post in abeyance . 


41) Sri Prabhakar Ganiga, SFS , Deputy Conservator of Forests , Social Forestry , Bagalkot is transferred with 
immediate effect and is posted until further orders as Deputy Conservator of Forests , Bagalkot Division , Bagalkot in the existing 
vacant post, by keeping the IFS cadre post in abeyance 


By Order and in the name of the Governor of Karnataka, 

Ashok P . Atre , 

Under Secretary to Government, 
Department of Personnel and Administrative Reforms ( Services -IV ). 


P . B . 123 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 139 ಸೆನೆನಿ 2011 ( ಭಾಗ -2), ಬೆಂಗಳೂರು, ದಿನಾಂಕ: 09ನೇ ಜನವರಿ, 2012 
ನ್ಯಾಯಮೂರ್ತಿ ಶ್ರೀ ಮೊಹಮ್ಮದ್ ಅನ್ವರ್ ( ಸಿಐಡಿ ತನಿಖೆ) ಮೇಲುಸ್ತುವಾರಿ ಘಟಕದಲ್ಲಿ ಆಡಳಿತ ನಿರ್ವಹಣೆಗಾಗಿ ಹೊಸದಾಗಿ ಸೃಜಿಸಲಾದ 
ಕಾರ್ಯದರ್ಶಿಯ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಕೆ. ಶಿವರಾಮ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು 
ಇವರನ್ನು ನೇಮಿಸಲಾಗಿದೆ. 


ಸದರಿಯವರ ಪುನರ್ ನೇಮಕಾತಿಗೆ ಸಂಬಂಧಿಸಿದಂತೆ ಅನ್ವಯವಾಗುವ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವರಾಜು, 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು). 


ಪಿ . ಆರ್ . 124 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


೧೩೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 209 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ : 09ನೇ ಜನವರಿ, 2012 
ಶ್ರೀ ಸಂಜೀವ್ ಕುಮಾರ್ , ಐ . ಎ.ಎಸ್., ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯೋಜನಾ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ : 11 - 01 - 2012ರಿಂದ 18 - 01 - 2012ರವರೆಗೆ ಗಳಿಕೆ ರಜೆಯನ್ನು ಉಪಯೋಗಿಸಿಕೊಂಡು ಅವರ ಕುಟುಂಬದ 
ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2010 -13ರ ಬ್ಲಾಕ್ ಅವಧಿಯಲ್ಲಿ ಪೋರ್ಟ್ಭೇರ್‌ ಗೆ ಹೋಗಿ- ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ರ. ಸಂ . 


ಹೆಸರು 


ಸಂಬಂಧ 


ಶ್ರೀ ಸಂಜೀವ್ ಕುಮಾರ್ 


ಸ್ವತಃ 


ಪತ್ನಿ 


ಶ್ರೀಮತಿ ರೀಡೂ ಕಕ್ಕರ್ 
ಕು, ಆಸ್ಥಾ ಸುಮನ್ 
ಕು , ಉಪಾಸನಾ ಸುಮನ್ 


ಮಗಳು 


ಮಗಳು 


ಶ್ರೀ ಸಂಜೀವ್ ಕುಮಾರ್ , ಐ.ಎ.ಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯೋಜನಾ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 

ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : 0.M .No. 14028/4/2009 - Est. (L), ದಿನಾಂಕ : 03- 06- 2009 ರನ್ವಯ ಹಾಗೂ 
ಕೇಂದ್ರ ಸರ್ಕಾರದ ದಿನಾಂಕ: 03 -06 - 2009 ಸಂಖ್ಯೆ : 11019 /24/2005 - AIS -III ದಿನಾಂಕ : 03 - 11 - 2009ರ ಪತ್ರದಲ್ಲಿ ನೀಡಿರುವ 
ಸೃಷ್ಠಿಕರಣದನ್ವಯ 10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 125 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 224 ಸಅಸೇ 2011 ( ಭಾ ), ಬೆಂಗಳೂರು, ದಿನಾಂಕ: 10ನೇ ಜನವರಿ , 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 224 ಸಅಸೇ 2011; ದಿನಾಂಕ : 02 - 01- 2011ರ ಕ್ರಮ ಸಂಖ್ಯೆ : (7)ರಲ್ಲಿರುವ ಶ್ರೀಮತಿ 
ಹೆಚ್. ಆರ್. ಶಕುಂತಲಾ, ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಇವರ ಬಡ್ಡಿ ಆದೇಶವನ್ನು ಮಾರ್ಪಡಿಸಿ 
ಶ್ರೀ ವೇಣುಗೋಪಾಲ್, ಜಂಟಿ ಕಾರ್ಯದರ್ಶಿ , ಸಿಆಸುಇ (ಜನಸ್ಪಂದನ) ಇವರ ರಜೆಯಿಂದ ಖಾಲಿ ಇರುವ ಹುದ್ದೆಯನ್ನು ಒಂದು ದಿನದ ಮಟ್ಟಿಗೆ 
ಉಪ ಕಾರ್ಯದರ್ಶಿ ಹುದ್ದೆಗೆ ನಿಮ್ಮಿಕರಿಸಿ, ಸದರಿ ಹುದ್ದೆಯಲ್ಲಿ ಉ .ಕಾ . ಹುದ್ದೆಗೆ ಬಡ್ತಿ ಹೊಂದಿ, ಜಂಟಿ ನಿರ್ದೇಶಕರು, ಎಂ .ಜಿ.ಎನ್. ಆರ್. ಇ. ಜಿ.ಎ., 
ಬೆಂಗಳೂರು, ಇಲ್ಲಿಗೆ ನೇಮಕಾತಿ ಆದೇಶದಲ್ಲಿರುವ ಶ್ರೀಮತಿ ಹೆಚ್. ಆರ್. ಶಕುಂತಲಾ ರವರು ಕಾರ್ಯವರದಿ ಮಾಡಿಕೊಂಡು ಮಾರನೇ ದಿನದಿಂದ 
ನಿಯೋಜನೆ ಹುದ್ದೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3). 


ಪಿ. ಆರ್ . 126 


೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 203 ಆಸೇವ 2011, ಬೆಂಗಳೂರು, ದಿನಾಂಕ : 09ನೇ ಜನವರಿ , 2012 
ಶ್ರೀ ಕೆ. ನಾಗರಾಜ್, ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ, ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಕರ್ನಾಟಕ ರಾಜ್ಯ ಖಾದಿ 
ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು ಇವರನ್ನು ಅವರ ಪ್ರಸ್ತುತ ಹುದ್ದೆಯ ಕರ್ತವ್ಯದ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2012ನೇ ಸಾಲಿನ 
ಕಾರ್ಯಕಾರಿ ಸಮಿತಿ ಚುನಾವಣೆಗೆ ವಿಶೇಷಾಧಿಕಾರಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ 
ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 127 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 2 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 221 ಆಸೇ 2011, ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್ , 2011 
ಶ್ರೀಮತಿ ಕೆ. ವಿದ್ಯಾಕುಮಾರಿ ಕೆ. ಎ.ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಂಟಿ ನಿರ್ದೇಶಕರು ( KUIDFC, SFC JN nurm , KMRP 
Projects Implementation), ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 177 ಆಸೇವ 2011 ದಿನಾಂಕ : 
21 -10 -2011ರಲ್ಲಿ ಜಂಟಿ ನಿರ್ದೇಶಕರು (KUIDFC , SFC, JN nurm , KMRP Projects Implementation), ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು” 
ಹುದ್ದೆಗೆ ವರ್ಗಾಯಿಸಿದೆ ಎನ್ನುವುದನ್ನು ತಿದ್ದಿ ಜಂಟಿ ನಿರ್ದೇಶಕರು (ಯೋಜನೆ), ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು” ಹುದ್ದೆಗೆ ಎಂದು 
ಓದಿ ಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 2 ) 


ಪಿ . ಆರ್ , 128 


concu 


HIGH COURT OF KARNATAKA 

NOTIFICATION 
No. GOB (1) 14 (71) /2011 , Bangalore, Dated 21st December , 2011 
In partialmodification of this office Notification No . GOB(1) 19 (39 )/2011 dated 07 - 12- 2011, instead of the Presiding Officer 

Shimoga, the Presiding Officer of Fast Tarack Court-l, Shimoga, is concurrently appointed as the Presiding 
Officer of the Court of Addl. District. And Sessions Judge , Shimoga , for the period i.e .., after office hours of 29- 12 -2011 till 
commencement of office hours of 02- 01- 2012 . 

By Order of the High Court 
P . B . 129 

K . Somashekar, 

Registrar (Judicial) 
HIGH COURT OF KARNATAKA 

NOTIFICATION 
No. GOB (1) 34 /2011, Bangalore , Dated 16th December, 2011 

PART -I 
In exercise of the powers vested under sub -section (2 ) of Section 12 of the Code of Criminal Procedure , 1973 (Central 
Act No. 2/1974), the High Court of Karnataka hereby appoints the Senior Civil Judges mentioned in Column No . 2 as Addl. 
Chief Judicial Magistrates for the Districts mentioned in Column No. 3 for the period mentioned in Column No. 4 during winter 
Vacation of 2011 . 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


00 


TABLE 


Periods 


Sl. No . 


Designation 


District Court 


From 


To 


5 


Addl. Senior Civil Judge & JMFC , Chickmagalure 


Chickmagalur 


19 - 12 -2011 


23 - 12 - 2011 


Addl. Senior Civil Judge & JMFC , Haveri 


Haveri 


26 - 12- 2011 


31- 12 -2011 


Senior Civil Judge and Prl. JMFC , K .G . F . 


Kolar 


29 -12 -2011 | 31- 12- 2011 


II Addl. Senior Civil Judge & JMFC , Shimoga 


Shimoga 


28 -12- 2011 


31 - 12 - 2011 


Il Addl. Senior Civil Judge , Bagalkot 


Bagalkot 


19 -12 -2011 


31 -12 -2011 


PART-II 
In exercise of the powers conferred under Section 9 (5 ) of the Code of Criminal Procedure , 1973, the Senior Civil 
Judges mentioned in Column No. 2 of the above table are hereby directed to dispose of any urgent application which is , ormay be, 
made or pending before the District Judge of the District Courts mentioned in Column No. 3 of the above table , during Winter 
Vacation of 2011 . 


By Order of the High Court 

P . Krishna Bhat , 
Registrar General 


P . R . 130 


HIGH COURT OF KARNATAKA 

NOTIFICATION 
No. GOB (1) 34 /2011 , Bangalore , Dated 16th December , 2011 
In exercise of the powers conferred by Clause (a) of Sub-Rule (3) of Rule 6 of the Family Courts (Procedure) Rules, 1987, 
the High Court of Karnataka hereby designates the Officers mentioned in column (2 ) as Vacation Judges of the Family Courts 
mentioned in column No . (3 ) for hearing of all matters which requires to be immediately or promptly dealt with during Winter 
Vacation of 2011 for the periods noted agrinst them in Column No. 4. 


TABLE 


Periods 


Si. 
No. 


Designation 


Family Court 


From 


To 


2 


1. 


1 Addl. Prl. Judge, Family Court, Bangalore. 


Bangalore 


19- 12 - 2011 & 20 -12-2011 


2. 


11 Addl. Prl. Judge, Family Court, Bangalore 


21- 12- 2011 & 22- 12 -2011 


III Addl. Prl. Judge Family Court, Bangalore 


23- 12 - 2011 


25 -12 - 2011 


VI Addl. Prl. Judge, Family Court, Bangalore 


26 -12- 2011 & 27-12-2011 


V Addl. Prl. Judge, Family Court, Bangalore 


28 -12 -2011 & 29 -12 -2011 


IV Addl. Prl. Judge , Family Court, Bangalore 


30 - 12 - 2011 & 31 - 12 - 2011 


Judge, Family Court, Belgaum 


Belgaum 


19 - 12 - 2011 


31 -12 - 2011 


8 . 


1 Addl. District and Sessions Judge , Bijapur 


Bijapur 


19 -12 -2011 


31 - 12 - 2011 


089 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


2007 – 9 


9 . 


1 Addl. District and Sessions Judge, Dvanagere 


Davanagere 


a ) 19 -12 -2011 
b ) 26 - 12- 2011 

21- 12 - 2011 


20 - 12- 2011 
31- 12 - 2011 
25 -12-2011 


10 . 


Addl. District and Sessions Judge , Davanagere 


11. 


IV Addl. District and Sessions Judge , Dharwad 


19 -12-2011 


28 -12- 2011 


Dharwad 


12 . 


Judge , Family Court , Dharwad 


29 -12- 2011 
19- 12- 2011 


31 -12 -2011 
31- 12- 2011 


13. 


Judge , Family Court, Gulbarga 


Gulbarga 


14 . 


11 Addl. District and Sessions Judge D .K . Managalore 


D .K . Mangalore 


19- 12- 2011 


27 -12- 2011 


15 . 


1 Addl. Distric and Sessions Judge D .K . Managlore 


28 -12 - 2011 


31 - 12 - 2011 


16 . 


Judge, Family Court ,Mysore 


Mysore 


19 - 12 - 2011 


31 - 12- 2011 


17 . 


Presiding Officer, Fast Track Court, Raichur 


a ) 19 - 12 - 2011 
b ) 28 - 12 - 2011 

24- 12 - 2011 


23 - 12 - 2011 
31 - 12 -2011 


Raichur 


18. 


Prl. Senior Civil Judge and CJM ., Raichur 


27 -12- 2011 


19. 


Presiding Officer Fast Track Court-III, Shimoga 


19 - 12 - 2011 


23- 12 - 2011 


Shimoga 


20 . 


Presiding Officer, Fast Track Court-l, Shimoga 


24 -12 -2011 


31- 12- 2011 


By Order of the High Court 

P . Krishna Bhat, 
Registrar General 


P . R . 131 


HIGH COURT OF KARNATAKA 

NOTIFICATION 
No. GOB (1) 34 / 2011 , Bangalore , Dated 16th December, 2011 
In exercise of the powers conferred by Clauses (a) and (b ) of Sub - Section ( 3) of Section 28 of the Karnataka Civil Court 
Act, 1964 (Karnataka Act No. 21/ 1964), the High Court of Karntaka hereby designates the District Judges/ Senior Civil Judges 
mentioned in Column No. 2 of the table below , as the Vacation Judges, for the duration of the adjournment of District Courts 
mentioned in Column No. 3 during the period of Winter Vacation of 2011 noted in Column No. 4 . 


TABLE 


Period 


Sl. 


Dariod 


Designation 


District Court 


No. 


From 


To 


1 . 


19 - 12 -2011 


22 -12 - 2011 


Presiding Officer, Fast Track Court-V, Bangalore Rural District , 
Bagnaglore . 


23 - 12 - 2011 


27 - 12 - 2011 


Presiding Officer, Fast Track Court - III , Bangalore Rural 
District, Bagnaglore . 


Bangalore Rural 
District, Bangalore 


28 - 12 - 2011 


31 - 12 - 2011 


Presiding Officer, Fast Track Court-IV , Bangalore Rural 
District, Bagnaglore . 


II Addl. Senior Civil Judge , Bagalkot 


Bagalkot 


19 -12 -2011 


31 -12 -2011 


III Addl. District and Sessions Judge , Belgaum 


19- 12 -2011 


24 -12 -2011 


II Addl. District and Sessions Judge, Belgaum 


Belgaum 


25 - 12 -2011 


29 - 12 - 2011 


7. 


V Addl. District and Sessions Judge, Belgaum 


30 - 12 - 2011 & 31 - 12 -2011 


287 - 9 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೨, ೨೦೧೨ 


noa 


I Addl. District and Sessions Judge , Bellary 


19- 12 -2011 


25 - 12- 2011 


Bellary 


9. 


II Addl. District and Sessions Judge, Bellary . 


26 - 12 - 2011 


31-12 - 2011 


10 . 


Prl. Senior Civil Judge and CJM , Bidar 


Bidar 


19- 12-2011 


31-12 - 2011 


11. 


| | Addl. District and Sessions Judge , Bijapur 


Bijapur 


19 -12 - 2011 


31-12 - 2011 


12 . 


Senior Civil Judge and CJM ., Chamarajanagar 


19- 12-2011 


25 - 12- 2011 


Chamarajanagar 


13. 


Presiding Officer , Fast Track Court, Kollegal 


26 - 12 - 2011 


31 -12- 2011 


14 . 


Presiding Officer, Fast Track Court, Chintamani 


Chickballapur 


19 - 12 - 2011 


31 - 12 - 2011 


15 . 


Addl. Senior Civil Judge & JMFC , Chickmagalur 


19 - 12 - 2011 


23- 12- 2011 


Chickmagalur 


16 . 


Senior Civil Judge & CJM ., Chickmagalur 


24 - 12 - 2011 


31 - 12 - 2011 


17 . 


Addl. District and Sessions Judge , Chitraduraga 


19 - 12 - 2011 


26 - 12- 2011 


Chitradurga 


18 . 


Presiding Officer, Fast Track Court , Chitradurga 


27 - 12- 2011 


31 - 12 - 2011 


19. 


II Addl. District and Sessions Judge, D .K . Mangalore 


19 - 12 - 2011 


27 -12 - 2011 


D .K . Mangalore 


20. 


1 Addl. District and Sessions Judge, D . K . Managalore 


28 - 12 - 2011 


31 - 12 - 2011 


21. 


1 Addl. District and Sessions Judge, Davanagere 


a) 19-12- 2011 
b ) 26 - 12 -2011 


20 -12-2011 
31- 12- 2011 


Davanagere 


22 . 


21- 12 - 2011 


25 - 12 - 2011 


II Addl . District and Sessions Judge, Davanagere 
IV Addl. District and Sessions Judge, Dharwad 


23 . 


19 -12- 2011 


28 - 12 - 2011 


Dharwad 


24 . 


Judge , Family Court, Dharwad 


29 -12 -2011 


31- 12 - 2011 


25 . 


Presiding Officer , Fast Track Court, Gadag 


19 -12 - 2011 


25 - 12 - 2011 


Gadag 


26 . 


26 -12 -2011 


31- 12- 2011 


27 . 


Senior Civil Judge and CJM .,Gadag 
IV Addl. District and Sessions Judge ,Gulbarga 
Prl Senior Civil Judge and CJM , Gulbarga 


19 -12 - 2011 


23- 12-2011 


Gulbarga 


28 . 


24 -12- 2011 


31 - 12 - 2011 


29 . 


Presiding Officer, Fast Track Court-l, Hassan 


19 - 12 - 2011 


23 - 12 - 2011 


Hassan 


30. 


Presiding Officer, Fast Track Court-II, Hassan 


24 - 12 - 2011 


31 - 12 - 2011 


31. 


Senior Civil Judge and CJM , Haveri 


19 -12 - 2011 


25 - 12 - 2011 


Haveri 


32 . 


Addl. Senior Civil Judge & JMFC ., Haveri 


26 - 12 - 2011 


31-12 - 2011 


33 . 


Presiding Officer, Fast Track Court, Madikere 


19- 12 - 2011 


24 - 12 - 2011 


Kodagu -Madikeri 


34 . 


Senior Civil Judge and CJM .,Kodagu -Madikere 


25 -12-2011 


31- 12 - 2011 


35 . 


1 Addl. Senior Civil Judge & CJM ., Kolar 


19 - 12 - 2011 


23 - 12 - 2011 


36 . 


Presiding Officer, Fast Track Court , K .G .F . 


Kolar 


24- 12 -2011 


28 - 12- 2011 


37 . 


Senior Civil Judge and Prl. JMFC., K .G .F . 


29 - 12 - 2011 


31- 12 - 2011 


38 . 


Presiding Officer, Fast Track Court-II,Koppal 


19 - 12 - 2011 


23 -12 - 2011 


Koppal 


39. 


Senior Civil Judge & CJM , Koppal 


24 - 12-2011 


31- 12- 2011 


40 . 


Addl. District and Sessions Judge , Mandya 


19 - 12 - 2011 


23 - 12 - 2011 


Mandya 


41. 


Presiding Officer , Fast Track Court-III, Mandya 


24 - 12-2011 


29 -12- 2011 


088 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨, ೨೦೧೨ 


JOM - 9 


42. 


| Addlo . Senior Civil and CJM ., Mandya 


30 - 12 - 2011 & 31- 12 - 2 - 11 


43 . 


| || Addl . District and Sessions Judge, Mysore 


19 - 12 - 2011 


25 - 12- 2011 


Mysore 


44 . 


1 Addl. District and Sessions Judge , Mysore . 


26 - 12 - 2011 


31 - 12 - 2011 


45 . 


Presiding Officer, Fast Track Court , Raichur 


19 - 12 - 2011 


23 - 12 - 2011 


Prl. Senior Civil Judge and CJM .,Raichur 


Raichur 


24 - 12 -2011 


27 - 12 - 2011 


47. 


Prl. District and Sessions Judge , Raichur 


28 - 12 - 2011 


31-12 - 2011 


48 . 


Presiding Officer , Fast Track Court, Ramanagara 


19 - 12 - 2011 


24 - 12 - 2011 


Ramanagara 


Prl . Senior Civil Judge and CJM ., Ramanagara 


25 - 12 - 2011 


31-12 - 2011 


49. 
50. 
51. 


19- 12-2011 


27 - 12- 2011 


1 Addl. Senior Civil Judge and CJM ., Shimoga 
Prl. Senior Civil Judge & CJM ., Shimoga 


Shimoga 


23 - 12 - 2011 


27 -12 - 2011 


52. 


II Addl. Senior Civil Judge & JMFC ., Shimoga 


28 -12-2011 


31- 12 - 2011 


53. 


Il Addl. District and Sessions Judge , Tumkur 


19 - 12 - 2011 


24 -12 - 2011 


Tumkur 


54 . 


III Addl. District and Session Judge , Tumkur 


25-12-2011 


31 - 12 - 2011 


55. 


Presiding Officer, Fast Track Court, Udupi 


Udupi 


19 - 12 - 2011 


31- 12- 2011 


56 . 


Prl. Senior Civil Judge & CJM , U .K . Karwar 


19 - 12 - 2011 


24 -12 - 2011 


U . K . Karwar 


57 . 


Presiding Officer, Fast Track Court-I, U .K . Karwar 


25 - 12 - 2011 


31 - 12 - 2011 


58. 


Prl. District and Sessions Judge , Yadgir 


19 - 12 - 2011 


25- 12 - 2011 


Yadgir 


59. 


Senior Civil Judge & CJM ., Yadgir 


26 -12 -2011 


31 -12 -2011 


PART-11 
In exercise of the powers conferred under Sub -Section ( 3) of Section 28 of the Karnataka Civil Courts Act, 1964 , the 
Vacation District Judges/Senior Civil Judges are directed to dispose of urgent civilmatters in which injunction , stay of proceedings 
and attachment orders etc., are sought for during Winter Vacation of 2011. 


PART - III 


In exercise of the powers conferred under Sub -Section (5) of Section 28 of the Karnataka Civil Courts Act, 1964, the 
Vacation District Judges / Senior Civil Judges are directed to exercise the same Administrative control over the staff of the Civil 


Courts that is being exercised by the Prl. District and Sessions Judges, during the period ofWinter Vacation of 2011, in the absence 


of Prl. District and Sessions Judge in the headquarters. 


PART - IV 


Wherever the Senior Civil Judges mentioned in column No . 2 are designated as Vacation Senior Civil Juges , the District 
Judges are directed to issue a Notification as required under Sub- Section (3 ) of Section 10 of the Criminal Procedure Code, 1973, 
making provisions for the disposal of any urgent application . 


By Order of the High Court 

P. Krishna Bhat, 
RegistrarGeneral 


P . R . 132 


